KA/ BG-GPO/2515/AVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಪಕಟಸ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೨, ೨೦೦೭ (ಚೈತ್ರ ೧, ಶಕ ವರ್ಷ ೧೯೨೯) ಸಂಚಿಕೆ ೧೨ 
ಭಾಗ - ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 








ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬ್ಟಣಾಧಿಕಾರಿ ಸಾಗರ ವಿಭಾಗ ಸಾಗರ ಇವರ ನ್ಯಾಯಾಲಯದಲ್ಲಿ 
ಬಿ3: ಅಮೊ: ವಾಹನ: 06/04-05, ದಿನಾಂಕ:17ನೇ ಫೆಬ್ರವರಿ 2007. 
ಉಪಸ್ಥಿತರು ಇ ಶ್ರೀ ಜಿ.ಜಯರಾಮಯ್ಯ ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು | ವಲಯ ಅರಣ್ಯಾಧಿಕಾರಿಗಳು, 
ಹೊಸನಗರ ವಲಯ, ಹೊಸನಗರ 
(ಸಹಾಯಕ ಸರ್ಕಾರಿ ಅಭಿಯೋಜಕರು) 
ವಾಹನ ಮಾಲೀಕರು : ಶ್ರೀ ಏಕನಾಥ ಬಿನ್‌ ದಾಮೋದರ್‌ ನಾಯಕ್‌, 
ವಿಘ್ನೇಶ್ವರ ಇಂಜಿನಿಯರಿಂಗ್‌ ನೆಹರು ರಸ್ತೆ, 
ಹೊಸನಗರ. 
(ಶ್ರೀ ಟಿ.ಬಿ. ಮಂಜುನಾಥ ಶೆಟ್ಟಿ, ವಕೀಲರು) 
ಪ್ರಸ್ತಾವನೆ: 
ದಿ: 02-08-2004ರಂದು ಹೊಸನಗರ ವಲಯದ ಕಸಬಾ ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯವರು 
ಸೇರಿಕೊಂಡು ಹೊಸನಗರ ತಾಲ್ಲೂಕು ಕಸಬಾ ಹೋಬಳಿ ಜೇನಿ ಗ್ರಾಮದ ಸರ್ವೆ ನಂ: 76ರಲ್ಲಿ ಇರುವ ಗುಡ್ಡೆ ಬಸವಣ್ಣನ 
ದೇವಸ್ಥಾನದ ಪಕ್ಕದಲ್ಲಿರುವ ಕಾಡಿನಲ್ಲಿ ಗಸ್ತು ಮಾಡುತ್ತಿರುವಾಗ ಒಂದು ವಾಹನ ಸುಮಾರು 10 ಗಂಟೆ ಸಮಯದಲ್ಲಿ 
ಬರುತ್ತಿರುವ ಶಬ್ದ ಕೇಳಿ ವಾಹನ ಸ್ವರಾಜ್‌ ಮಜದಾ ಕೆಎ-28-1375ನ್ನು ತಡೆದು ನಿಲ್ಲಿಸಿದಾಗ ಇಲಾಖೆಯವರು ನಿಂತ 
ಸ್ಥಳದಿಂದ ಸ್ವಲ್ಪ ದೂರ ಹಿಂದೆಯೇ ವಾಹನ ನಿಲ್ಲಿಸಿ ಅದರಿಂದ ಆಸಾಮಿಗಳು ಇಳಿದು ಓಡಲು ಪ್ರಾರಂಭಿಸಿದಾಗ 
ಇಲಾಖೆಯವರು ಬೆನ್ನಟ್ಟಿ ಇಬ್ಬರನ್ನು ಹಿಡಿದು ಉಳಿದವರು ಕೈಗೆ ಸಿಗದೆ ಪರಾರಿಯಾಗಿರುತ್ತಾರೆ. ಸದರಿ ವಾಹನವನ್ನು 
ಪರಿಶೀಲಿಸಲಾಗಿ ವಾಹನದ ಒಳಗಡೆ 9 ಬೀಟೆ ತುಂಡುಗಳಿದ್ದು, ಈ ಬೀಟೆ ತುಂಡುಗಳ ಮೇಲೆ ಯಾವುದೇ ಇಲಾಖಾ 
ಛಾಪಾವಾಗಲೀ, ಸಾಗಿಸಲು ರಹದಾರಿಯಾಗಲಿ ಇರಲಿಲ್ಲವೆಂದು ಹಿಡಿದ ಇಬ್ಬರು ಆಸಾಮಿಗಳಾದ 1) ದೇವೇಂದ್ರ ಬಿನ್‌ 
ಗೋವಿಂದಪ್ಪ, ವರ್ಷ 40, ಎ.ಕೆ. ರಸ್ತೆ, ಹೊಸನಗರ 2) ಸೋಮಣ್ಣ ಬಿನ್‌ ಶೇಖರಪ್ಪ ವರ್ಷ 45, ಶಿಕಾರಿಮರ ತಾಲ್ಲೂಕು 
ಅಡಗಂಟಿ ಗ್ರಾಮ, ಶಿಕಾರಿಮರ ತಾಲ್ಲೂಕು, ಓಡಿಹೋದವರು (1) ನಾಗರಾಜ್‌ ಚಿನ್‌ ಈಶ್ವರಗೌಡ, 38 ವರ್ಷ, ಮಂಡ್ರಿ ವಾಸಿ, 
ಹೊಸನಗರ ತಾಲ್ಲೂಕು (2) ಮಲ್ಲಿಕ್‌ ಗೌಡ ಬಿನ್‌ ಈಶ್ವರಗೌಡ, 27 ವರ್ಷ, ಮಂಡ್ರಿ ವಾಸಿ, ಹೊಸನಗರ ತಾಲ್ಲೂಕು ಎಂದು 
ತಿಳಿಸಿದರು. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ, ಅರಣ್ಯ ಉತ್ಪನ್ನ ಮತ್ತು ಆಸಾಮಿಗಳನ್ನು ಇಲಾಖಾ 
ಪರ ವಶಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಟನ್‌ 24, 104ಎ, 71(ಎ) ಮತ್ತು ಕರ್ನಾಟಕ ಅರಣ್ಯ 
ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಉಲ್ಲಂಘನೆಯಾದ್ಧರಿಂದ ಹೊಸನಗರ ವಲಯದ ಅರಣ್ಯ ಮೊಕದ್ದಮೆ 
ಸಂಖ್ಯೆ: 23/2004-05ನ್ನು ದಾಖಲಿಸಿ ನಂತರ ಆಸಾಮಿಯನ್ನು ಜೆಎಂಎಫ್‌ಸಿಗೆ ಒಪ್ಪಿಸಿದೆ. ವಾಹನವನ್ನು ಅಧಿಕೃತ ಅಧಿಕಾರಿ 


(೧೧೨೧) 


೧೧೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 





ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರ್ಪಡಿಸಿರುತ್ತಾರೆ. ನಂತರ 
ವಾಹನವನ್ನು ಸುರಕ್ಸೆತೆಗಾಗಿ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿಡಲು ವಲಯ ಅರಣ್ಯಾಧಿಕಾರಿ, 
ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿದೆ. 

ನಂತರ ಈ ವಾಹನದ ಬಗ್ಗೆ ಶ್ರೀ ಏಕನಾಥ ಬಿನ್‌ ದಾಮೋದರ್‌ ನಾಯಕ್‌, ವಿಘ್ನೇಶ್ವರ ಇಂಜಿನಿಯರಿಂಗ್‌ ನೆಹರು ರಸ್ತೆ, 
ಹೊಸನಗರ ಇವರು ಮಾನ್ಯ ಶ್ರೀ ಟಿ.ಬಿ. ಮಂಜುನಾಥ ಶೆಟ್ಟಿ, ವಕೀಲರು, ಸಾಗರ ಇವರ ಮುಖಾಂತರ ದಿ: 04.08.2004ರಂದು 
ಈ ನ್ಯಾಯಾಲಯಕ್ಕೆ ಮನವಿ ಅರ್ಜಿ ಸಲ್ಲಿಸಿ ವಾಹನ ಕೆಎ-28-1375ನ್ನು ಮಧ್ಯಂತರ ಅವಧಿಗೆ ಬಿಟ್ಟುಕೊಡಲು 
ಕೋರಿರುತ್ತಾರೆ. ಇವರಿಗೆ ದಿ: 06-08-2004ರಂದು ಕಾರಣ ಕೇಳಿ ಪತ್ರ ಜಾರಿಮಾಡಿರುತ್ತದೆ. ಮತ್ತು ಇವರ ಮಧ್ಯಂತರ 
ಅವಧಿಗೆ ವಾಹನವನ್ನು ಬಿಟ್ಟುಕೊಡಲು ಕೋರಿದ ಅರ್ಜಿಯನ್ನು ಈ ನ್ಯಾಯಾಲಯದ ಸಮ ಸಂಖ್ಯೆಯ ಆದೇಶ ದಿ: 
15.12.2004ರಂದು ತಿರಸ್ಕರಿಸಿ ಆದೇಶ ಹೊಡಡಿಸಿದೆ. 

ಪ್ರಾಸಿಕ್ಯೂಷನ್‌ ಸಾಕ್ಷಿ ಶ್ರೀ ಎಂ.ಸಿ. ಸುಣಗಾರ್‌, ವನಪಾಲಕರು, ಹೊಸನಗರ ವಲಯ ಇವರನ್ನು ದಿ:18.02.2006ರಂದು 
ಕರೆಸಿ ಮುಖ್ಯ ವಿಚಾರಣೆ ಸಹಾಯಕ ಸರ್ಕಾರಿ ಅಭಿಯೋಜಕರಿಂದ ದಿ: 02-08-2004ರಂದು ಬಂದ ವರ್ತಮಾನದ ಮೇರೆಗೆ 
ನಾನು ಇತರೆ ಸಿಬ್ಬಂದಿಯವರೊಂದಿಗೆ ಗಸ್ತು ಮಾಡುತ್ತಿರುವಾಗ ಜೇನಿ ಸರ್ವೆ ನಂ: 76ರ ಬಸವಣ್ಣ ದೇವಸ್ಥಾನದ ಪಕ್ಕದಲ್ಲಿ 
ಬಂದ ವಾಹನವನ್ನು ತಡೆದು ನಿಲ್ಲಿಸಿ ಪರಿಶೀಲಿಸಲಾಗಿ 4 ಜನರಿದ್ದು, 2 ಜನ ಓಡಿ ಹೋಗಿದ್ದು, 2 ಜನರನ್ನು ಹಿಡಿದೆವು 
ಮತ್ತು ವಾಹನವನ್ನು ಪರಿಶೀಲಿಸಿ ನೋಡಿದಾಗ ಅದರಲ್ಲಿ ಹಸಿ ಬೀಟಿ ತುಂಡುಗಳಿದ್ದು, ವಾಹನ ಕೆಎ-28-1375 ಆಗಿದ್ದು 
ಎಂಓ-1ನ್ನು ಹಾಗೂ ಬೀಟೆ ತುಂಡುಗಳನ್ನು ಸ್ಥಳದಲ್ಲಿ ನಿಪಿ-1ರಂತೆ ಮಹಜರ್‌ ಮಾಡಿ ಅಮಾನತ್ಮು ಪಡಿಸಿಕೊಂಡೆವು. ನಿಪಿ- 
1ಕ್ಕೆ ನನ್ನ ಸಹಿ ಇದೆ. ಮಹಜರನ್ನು ನನ್ನ ಉತ್ತಲೇಖನದಲ್ಲಿ ವನಪಾಲಕ ಕುಬೇರನಾಯ್ಕ ಬರೆದಿದ್ದಾರೆ. ತುಂಡುಗಳ ಮೇಲೆ 
ಇಲಾಖಾ ಛಾಪಾ ಹಾಕಿದೆವು. ಅರಣ್ಯ ಮೊಕದ್ದಮೆ ನಂ: 23/2004ನ್ನು ದಾಖಲಿಸಿ ನಂತರ 2 ಜನ ಆಸಾಮಿಗಳನ್ನು ರಿಮ್ಯಾಂಡ್‌ 
ಅರ್ಜಿಯೊಂದಿಗೆ ನ್ಯಾಯಾಲಯಕ್ಕೆ ವಾಹನವನ್ನು ಈ ಪ್ರಾಧಿಕಾರಕ್ಕೆ ಒಪ್ಪಿಸಿದೆ. ನಿಪಿ-3 ಜಪ್ತಿ ವರದಿ ಇದೆ. ತುಂಡುಗಳನ್ನು 
ಬಣ್ಣ, ಗುಣಧರ್ಮ, ಇಲಾಖಾ ಅನುಭವದಿಂದ ಬೀಟೆ ಅಂತ ಖಚಿತ ಪಡಿಸಿಕೊಂಡೆವು. ಮಹಜರ್‌ ಸಮಯದಲ್ಲಿ ಖಾಸಗಿ 
ಪಂಚರು ಇರಲಿಲ್ಲ. ಎಂಒ-1 ವಾಹನ ಗುರುತಿಸುತ್ತೇನೆ. ವಾಹನವು ಅಕ್ರಮ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದರಿಂದ ಎಂಒ-1 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರುತ್ತೇನೆ. ಪಾಟೀ ಸವಾಲು ಟಿ.ಬಿ.ಎಂ. ವಕೀಲರಿಂದ ಸರ್ವೆ 
ನಂ: 76ರ ಖಾತೆ ನಂ ಯಾರ ಹೆಸರಿಗೆ ಇದೆ ಎನ್ನುವುದನ್ನು ನಾನು ನೋಡಿಲ್ಲ. ಆ ದಿನ ವಾಹನ ಜೇನಿ ಕಡೆಯಿಂದ 
ಹೊಸನಗರಕ್ಕೆ ಬರುತ್ತಿತ್ತು. ಜೇನಿಯಲ್ಲಿ ಸುಮಾರು 100 ಮನೆಗಳಿವೆ. ಬೀಟೆಯು ಅನೇಕ ಕಡೆ ಖಾಸಗೀ ಪ್ರದೇಶದಲ್ಲಿಯೂ 
ಬೆಳೆಯುತ್ತದೆ ನಿಜ. ನಾವು ಜಪ್ತಿ ಮಾಡಿದ ಬೀಟೆ ತುಂಡುಗಳನ್ನು ಸರ್ಕಾರಿ ಕಾಡಿನ ಮರದಿಂದ ತಯಾರಿಸಿದ್ದಾಗಿದೆ. 
ಕಡಿದಿರುವ ಬೀಟಿ ಮರದ ಪಕ್ಕದಲ್ಲಿ ಬುಡದ ಚೆಕ್ಕುಬಂದಿ ಬರೆದಿಲ್ಲ. ಸ್ಥಳದಲ್ಲಿ ಯಾವುದೇ ಗುಂಡಿ ಕೊಯ್ತ 
ಮಾಡಿರುವುದಿಲ್ಲ. ನಾವು ಮಹಜರ್‌ನಲ್ಲಿ ಬುಡದ ಅಳತೆ ಮಾತ್ರ ನಮೂದಿಸಿದ್ದು, ಆ ದಿನ ಸಿಕ್ಕ ವಾಹನ ಚಾಲಕ ದೇವೇಂದ್ರ 
ಎಂಬುವವನ ಮೇಲೆ ಪ್ರಕರಣ ದಾಖಲಿಸಿದೆ. ಏಕನಾಥ ಎಂಬುವವನನ್ನು ನಾನು ನೋಡಿಲ್ಲ. ಈ ಲಾರಿಯು ಏಕನಾಥನಿಗೆ 
ಸೇರಿದ ವಾಹನವೆಂದು ನನಗೆ ತಿಳಿದಿಲ್ಲ. ಸದರಿ ಜಪ್ತಿ ಮಾಡಿದ ಬೀಟೆ ತುಂಡು ಕುಮಾರ್‌ ಎಂಬುವವರ ಹಿತ್ತಲಲ್ಲಿ ಬೆಳೆದ 
ಮರಗಳು ಎಂಬ ಮಾಹಿತಿ ನನಗಿಲ್ಲ. ಈ ಬಗ್ಗೆ ತಪಾಸಣೆ ಮಾಡಲಿಲ್ಲ. ಏಕನಾಥನಿಗೆ 3 ದಿನದ ಹಿಂದೆ ಕಾಯಿಲೆ ಇದ್ದ 
ಕಾರಣ ದೇವೇಂದ್ರನೆಂಬ ಹಂಗಾಮಿ ಚಾಲಕನನ್ನು ನೇಮಿಸಿದ ಬಗ್ಗೆ ನನಗೆ ಗೊತ್ತಿಲ್ಲ. ಸದರಿ ಜಪ್ತಾದ ಬೀಟೆ ತುಂಡು 
ಅರಣ್ಯದಿಂದ ತಂದಿದ್ದಲ್ಲ, ಸರ್ವೆ ನಂಬರ್‌ನಿಂದ ತಂದ ತುಂಡೆಂದರೆ ಸರಿಯಲ್ಲ. ಏಕನಾಥ ಈ ಪ್ರಕರಣದಲ್ಲಿ 
ಭಾಗಿಯಾಗಿದ್ದಾನೆಯೇ ಇಲ್ಲವೇ ಎಂದು ನನಗೆ ಗೊತ್ತಿಲ್ಲ. 

ಡಿಫೆನ್ಸ್‌ ಸಾಕ್ಸಿ ಶ್ರೀ ಏಕನಾಥ ಇವರನ್ನು ದಿ: 06-07-2006ರಂದು ಓಥ್‌ ಕಮಿಷನರ್‌, ಜೆಎಂಎಫ್‌ಸಿ, ಸಾಗರ ಇಲ್ಲಿ 
ಪ್ರಮಾಣ ಪತ್ರ ತಯಾರಿಸಿ ಈ ನ್ಯಾಯಾಲಯಕ್ಕೆ ಒಪ್ಪಿಸಿರುತ್ತಾರೆ. ಅದರಲ್ಲಿ ತಿಳಿಸಿದಂತೆ ಏಕನಾಥ ಆದ ನಾನು ಪ್ರಮಾಣ 
ಮಾಡಿ ಸತ್ಯ ಪ್ರತಿಜ್ಞೆ ಮೇಲೆ ಹೇಳುವುದೆಂದರೆ ನಾನು ಹೊಸನಗರದಲ್ಲಿ ಇಂಜಿನಿಯರಿಂಗ್‌ ವರ್ಕ್‌ಶಾಪ್‌ ಮಾಡಿಕೊಂಡು 
ಜೀವನ ಮಾಡುತ್ತಿದ್ದೇನೆ. ಫೈನಾನ್ಸ್‌ನಿಂದ ಸಾಲ ಮಾಡಿ ದಿ: 17-05-2004ರಂದು ಒಂದು ಸ್ವರಾಜ್‌ ಮಜದಾ ವ್ಯಾನ್‌ ನಂ: 
ಕೆಎ-28-1375ನ್ನು ಖರೀದಿಸಿದ್ದೆಂದು, ಬಾಡಿಗೆಗೆ ಓಡಿಸುತ್ತಾ ನ್ಯಾಯವಾಗಿ ಜೀವನ ನಡೆಸುತ್ತಾ ಬಂದಿದ್ದೇನೆಂದು, ದಿ: 
01.08.2004ರ ಒಂದು ವಾರ ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ದೇವೇಂದ್ರ ಎನ್ನುವ ಹಂಗಾಮಿ ಚಾಲಕನನ್ನು ಲಾರಿಗೆ 
ನೇಮಿಸಿಕೊಂಡಿದ್ದೆನೆಂದು, ದಿ:01-08-2004ರಂದು ಒಂದು ಲೋಡ್‌ ಬೋಲ್ಡ್‌ರಸ್‌ ಕಲ್ಲು ಕಾಳಿಕಾಮರದಿಂದ ಶಿಕಾರಿಮರದ 
ಮಲ್ಲಿಕಾ ಎಂಬುವವರಿಗೆ ಬಾಡಿಗೆ ಹೊಡೆಯಲು ರಾತ್ರಿ ಲೋಡ್‌ ಮಾಡಿ ಬೆಳಿಗ್ಗೆ ತೆಗೆದುಕೊಂಡು ಹೋಗಲು ಸಂಜೆ 6 
ಗಂಟೆಗೆ ವ್ಯಾನ್‌ ಅರ್ಜಿದಾರರಿಂದ ತೆಗೆದುಕೊಂಡು ಹೋಗಿದ್ದೆಂದು, ಮಾರನೆ ದಿನ ಬೆಳಿಗ್ಗೆ ಸುಮಾರು 11 ಗಂಟೆ ಸಮಯದಲ್ಲಿ 
ಸದರಿ ವ್ಯಾನನ್ನು ಅರಣ್ಯ ಇಲಾಖೆಯವರು ಜಪ್ತಿ ಮಾಡಿರುವುದಾಗಿ, ಅದರಲ್ಲಿ 8 ಬೀಟೆ ಮಂಚದ ತುಂಡುಗಳಿರುವುದಾಗಿ 
ಅರ್ಜಿದಾರರಿಗೆ ತಿಳಿದುಬಂದಿದ್ದೆಂದು, ದೇವೇಂದ್ರಪ್ಪನ ಮೇಲೆ ಸರ್ಕಾರದಿಂದ ಬೀಟೆ ತುಂಡುಗಳನ್ನು ಪರವಾನಿಗೆ ಇಲ್ಲದೇ 
ಸಾಗಿಸಿದ್ದಕ್ಕೆ ಕೇಸು ದಾಖಲಿಸಿದ್ದಾರೆಂದು, ಅರ್ಜಿದಾರರಿಗೆ ದೇವೇಂದ್ರಪ್ಪ ಲಾರಿಯಲ್ಲಿ ಬೀಟೆ ತುಂಡು ಸಾಗಿಸಿದ ಬಗ್ಗೆ ಮಾಹಿತಿ 
ಇಲ್ಲವೆಂದು, ಅರ್ಜಿದಾರರು ಮುಗ್ಗರೆಂದು, ಹಂಗಾಮಿ ಡ್ರೈವರ್‌ ಮಾಡಿದ ತಪ್ಪಿಗೆ ಅರ್ಜಿದಾರರಿಗೆ ಶಿಕ್ಲೆ ರೂಪದಲ್ಲಿ ವಾಹನ 
ಮುಟ್ಟುಗೋಲು ಹಾಕಿಕೊಂಡಲ್ಲಿ ಅರ್ಜಿದಾರರಿಗೆ ತುಂಬಾ ಅನ್ಯಾಯವಾಗುತ್ತದೆಂದು, ಈಗಾಗಲೇ ಸದರಿ ವ್ಯಾನ್‌ ಬಿಸಿಲು, 
ಮಳೆಗೆ ಹಾಳಾಗಿರುತ್ತದೆಂದು, ನಿರಪರಾಧಿಯಾದ ಅರ್ಜಿದಾರರು ನನಗೆ ವಾಹನ ಬಿಟ್ಟುಕೊಡಲು ಮತ್ತು ಮುಂದೆ ನಾನೇ 
ಖುದ್ದಾಗಿ ವಾಹನ ಓಡಿಸಿ ನಿಗಾ ವಹಿಸುತ್ತೇನೆಂದು ಪ್ರಮಾಣ ಮಾಡಿರುತ್ತಾರೆ. ಸಾಕ್ಟಿಯನ್ನು ದಿ: 15-07-2006ರಂದು ಪುನಃ 
ಕರೆಸಿ ಪಾಟೀ ಸವಾಲು ಸಹಾಯಕ ಸರ್ಕಾರಿ ಅಭಿಯೋಜಕರಿಂದ ಗಜಾನನ ವರ್ಕ್‌ ಶಾಪ್‌ ನನ್ನು ತಂದೆಗೆ, ವಿಘ್ನೇಶ್ವರ 
ವರ್ಕ್‌ಶಾಪ್‌ ನನ್ನ ತಮ್ಮನಿಗೆ ಸೇರಿದ್ದಾಗಿದೆ. ನಾನು ಒಂದು ವ್ಯಾನನ್ನು ಇಟ್ಟುಕೊಂಡು ಸ್ವತಃ ಓಡಿಸುತ್ತಿದ್ದೆ. ನನಗೆ 
ಹುಷಾರಿಲ್ಲದಾಗ ದೇವೇಂದ್ರ ಎಂಬ ವಾಹನ ಚಾಲಕನನ್ನು ಗಾಡಿ ಓಡಿಸಲು ನೇಮಿಸುತ್ತಿದ್ದೆ. ನಾನು ವಾಹನದ ಸಾಲ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೨೩ 





ತೀರಿಸಲು ಹಣದ ಅವಶ್ಯಕತೆ ತುಂಬಾ ಇದ್ದುದ್ದರಿಂದ ನನ್ನ ಚಾಲಕನನ್ನು ನೇಮಿಸಿ ಅರಣ್ಯದ ಮರದ ತುಂಡನ್ನು ಹೆಚ್ಚಿನ 

ಲಾಭಕ್ಕೋಸ್ಕರ ಸಾಗಾಣಿಕೆಗೆ ಕಳಿಸಿದ್ದೆನು ಎಂಬುದು ನಿಜವಲ್ಲ. ನನ್ನ ಚಾಲಕ ಮಾಡಿದ ಕೃತ್ಯ ನನಗೆ ಗೊತ್ತಿಲ್ಲವೆಂದು ಅರಣ್ಯ 

ಇಲಾಖೆಗೆ ತಿಳಿಸಿಲ್ಲ. ನಾನು ಸದರಿ ವಾಹನ ಚಾಲಕನಾದ ದೇವೇಂದ್ರನನ್ನು ಸದರಿ ಕೃತ್ಯವನ್ನು ಎಸಗಲು ಕಳುಹಿಸಿ ಈಗ 
ವಾಹನ ಬಿಡಿಸಿಕೊಳ್ಳಲು ಸುಳ್ಳು ಹೇಳುತ್ತಿದ್ದೇನೆಂದರೆ ಸರಿಯಲ್ಲ. 

ದಿ: 02-12-2006ರಂದು ಡಿಫೆನ್ಸ್‌ ಕಡೆಯಿಂದ ಶ್ರೀ ಟಿ.ಬಿ. ಮಂಜುನಾಥ ಶೆಟ್ಟಿ, ವಕೀಲರು ಲಿಖಿತ ವಾದ ಮಂಡಿಸಿ 
ಬಾಧ್ಯತೆದಾರರು ಹೊಸನಗರದಲ್ಲಿ ಇಂಜಿನಿಯರಿಂಗ್‌ ವರ್ಕ್‌ ಶಾಪ್‌ ಮಾಡಿಕೊಂಡು ಕಷ್ಟದಿಂದ ದುಡಿದ ಹಣದಲ್ಲಿ ಒಂದು 
ಸ್ವರಾಜ್‌ ಮಜದಾ ಮಿನಿ ಲಾರಿಯನ್ನು ತೆಗೆದುಕೊಂಡಿರುತ್ತಾರೆಂದು, ಹಂಗಾಮಿ ಚಾಲಕನನ್ನು ನೇಮಿಸಿ ಬಾಡಿಗೆಗೆ 
ನಡೆಸಿಕೊಂಡು ಗೌರವದಿಂದ ಜೀವನ ನಡೆಸುತ್ತಿದ್ದರೆಂದು, ದಿ: 01-08-2004ರಂದು ಸಂಜೆ 6 ಗಂಟೆಯ ಸಮಯದಲ್ಲಿ ವಾಹನ 
ಚಾಲಕ ದೇವೇಂದ್ರ ಕಾಳಿಕಾಮರ ಕಲ್ಲಿನ ಕೋರೆಯಿಂದ ಕಲ್ಲು ಸೈಜುಗಳನ್ನು ಶಿಕಾರಿಪುರಕ್ಕೆ ತೆಗೆದುಕೊಂಡು ಹೋಗಲು 
ಬಾಡಿಗೆ ಇದೆಯೆಂದು ಲಾರಿ ತೆಗೆದುಕೊಂಡು ಹೋಗಿದ್ದರೆಂದು, ಮಾರನೆ ದಿನ ಬೆಳಿಗ್ಗೆ ವಾಹನದಲ್ಲಿ ಕಲ್ಲಿನ ಜೊತೆ ಜೇನಿ 
ಗ್ರಾಮದ ಕುಮಾರ್‌ ಎನ್ನುವವರ ಸರ್ವೆ ನಂ: 53ರಿಂದ ಕಡಿದ ಕೆಲವು ಬೀಟೆ ತುಂಡುಗಳನ್ನು ಆತ ಸಾಗಿಸುತ್ತಿದ್ದನೆಂದು, ಗುಡ್ಡೆ 
ಬಸವಣ್ಣನ ದೇವಸ್ಥಾನದ ಸಮೀಪ ರಸ್ತೆಯಲ್ಲಿ ಅರಣ್ಯ ಇಲಾಖೆಯವರು ಸದರಿ ವಾಹನವನ್ನು ತಡೆದು ಜಪ್ತು 
ಮಾಡಿದ್ದಾರೆಂದು, ಅರ್ಜಿದಾರನು ದೇವೇಂದ್ರನ ಮೇಲೆ ಈ ಬಗ್ಗೆ ತಮ್ಮ ಗಮನಕ್ಕೆ ಬಾರದೇ ಬೀಟೆ ತುಂಡುಗಳನ್ನು ಸಾಗಿಸಿದ 
ಬಗ್ಗೆ ದೂರು ಕೊಟ್ಟದ್ದು, ಆ ಬಗ್ಗೆ ದೇವೇಂದ್ರನ ಮೇಲೆ ಕ್ರಿಮಿನಲ್‌ ಕೇಸು ಹೊಸನಗರ ನ್ಯಾಯಾಲಯದಲ್ಲಿ 
ನಡೆಯುತ್ತಿದೆಯೆಂದು, ಮತ್ತು ಪ್ರಾಸಿಕ್ಯೂಷನ್‌ ಮಹಜರನ್ನು ಸಾಬೀತುಮಾಡಲು ಹಗಲು 11 ಗಂಟೆಯಲ್ಲಿ ಮಹಜರ್‌ನಲ್ಲಿ 
ಖಾಸಗಿ ಸಾಕ್ಟಿಯ ಸಹಿ ಪಡೆದಿರುವುದಿಲ್ಲ. 9 ಬೀಟೆ ತುಂಡುಗಳನ್ನು ಸರ್ಕಾರದ ಜಾಗದಿಂದ ಕಡಿದ ಬಗ್ಗೆ ಸಾಬೀತುಪಡಿಸಿಲ್ಲ. 
ಒಂದು ವೇಳೆ ಕಾಡಿನಲ್ಲಿ ಈ ಮರಗಳನ್ನು ಕಡಿದಿದ್ದರೆ ಕೊಯ್ತ ಮಾಡಿದ ಬಗ್ಗೆ ಗುಂಡಿ, ಗರಗಸ, ಮರದ ಹಾಗೂ ಕೊಯ್ದ 
ಮಾಡಿದ ಬುಡ ಇವುಗಳನ್ನು ಮಹಜರ್‌ನಲ್ಲಿ ತೋರಿಸಿಲ್ಲವೆಂದು, ಕಾಡಿನಿಂದ ಕಳ್ಳತನ ಮಾಡಿಕೊಂಡು ಬಂದ 
ನಾಟಾಗಳಾಗಿದ್ದರೆ ರಹದಾರಿ ಕೇಳುವ ಪ್ರಶ್ನೆಯೇ ಉದ್ಭವಿಸುತ್ತಿರಲಿಲ್ಲವೆಂದು, ಸದರಿ ಮಾಲು ಖಾಸಗಿ ಜಾಗದಿಂದ ಕಡಿದು 
ಸಾಗಿಸುತ್ತಿದ್ದಾರೆಂದು ಗೊತ್ತಾಗಿ ಕಾರಣ ಡ್ರೈವರ್‌ನಿಂದ ರಹದಾರಿ ಕೇಳಿರುವುದು ಸಾಕ್ಸಿ ಹೇಳಿಕೆಯಲ್ಲಿ ಕಂಡುಬಂದಿದೆಯೆಂದು, 

ಈ ಬೀಟೆ ಮರವು ಸರ್ಕಾರಕ್ಕೆ ಸೇರಿದ ಅರಣ್ಯದಲ್ಲಿ ಇದ್ದ ಮರಗಳು ಮತ್ತು ಇವುಗಳನ್ನು ಕಳ್ಳತನ ಮಾಡಿ ಸಾಗಿಸುತ್ತಿದ್ದಾರೆ 

ಮತ್ತು ಬೀಟೆ ನಾಟಾ ಸರ್ಕಾರದ್ದೇ ಎಂದು ಪ್ರಾಸಿಕ್ಯೂಷನ್‌ ಸಾಬೀತುಪಡಿಸಿಲ್ಲವಾದ ಕಾರಣ ವಾಹನವನ್ನು ಮುಟ್ಟುಗೋಲು 

ಹಾಕಿಕೊಳ್ಳಲು ಅವಕಾಶವಿಲ್ಲವೆಂದು ವಾಹನವನ್ನು ಈ ತೀರ್ಪಿನಲ್ಲಿ ಬಿಡುಗಡೆ ಮಾಡಿರುತ್ತಾರೆ. ವಾಹನ ಚಾಲಕನು ವಾಹನ 
ಮಾಲೀಕರ ಗಮನಕ್ಕೆ ಬಾರದೆ ಅರಣ್ಯ ಉತ್ಪನ್ನವನ್ನು ವಾಹನದಲ್ಲಿ ಸಾಗಿಸಿದಾಗ ವಾಹನ ಮಾಲೀಕರು ನಿರಪರಾಧಿ ಎಂದು, 
ಇವರಿಗೆ ಶಿಕ್ಬೈ ನೀಡಿದರೆ ನಿರಪರಾದಿಗೆ ಶಿಕ್ಬೈ ಮಾಡಿದಂತಾಗುತ್ತದೆಂದು 1999 ಕ್ರಿ ಮಿನಲ್‌ ಲಾ ಜನರಲ್‌ ಪುಟ 553ರಲ್ಲಿ 
ಬಾಂಬೆ ಹೈಕೋರ್ಟ್‌ ತೀರ್ಪ ನೀಡಿರುತ್ತದೆ. ಸದರಿ ತೀರ್ಪಿನ ಪ್ರತಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಾಹನ 
ಬಿಟ್ಟುಕೊಡಲು ಕೋರಿರುತ್ತಾರೆ. 

ದಿ: 16-12-06ರಂದು ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಈ ವಾಹನವನ್ನು ಬೀಟಿ ಸೈಜನ್ನು 
ಅಕ್ರಮವಾಗಿ ಸಾಗಾಣಿಕೆ ಮಾಡಲು ಉಪಯೋಗಿಸಿದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಹೊಸನಗರ ಇವರ ಪ್ರಥಮ 
ವರ್ತಮಾನ ವರದಿ, ಮಹಜರ್‌ ವರದಿ, ಜಪ್ತಿ ವರದಿಯಿಂದ ಸಾಬೀತಾಗಿದೆ. ಈ ಪ್ರಕರಣ ದಾಖಲಾದ ನಂತರ ವಾಹನ 
ಮಾಲೀಕರು ಮತ್ತು ಇವರ ವಕೀಲರು ಸುಳ್ಳು ದಾಖಲೆಗಳನ್ನು ವಾಹನವನ್ನು ಬಿಡಿಸಿಕೊಳ್ಳಲು ಸೃಷ್ಠಿಸಿರುತ್ತಾರೆ. ಆದ್ದರಿಂದ 
ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ವಾಸ್ತವಾಂಶ ಮತ್ತು ಕಾನೂನಿನ ವಸ್ತುಸ್ಥಿತಿ ಹಾಗೂ ಲಭ್ಯವಿದ್ದ ವಿಷಯ ಸಾಮಾಗ್ರಿಗಳ 
ತಳಹದಿಯ ಮೇಲೆ ಗಮನಿಸಿ ಪರಿಗಣಿಸಬೇಕಾದ ಅಂಶಗಳು ಈ ಕೆಳಗಿನಂತಿದೆ. 

1. ಅರ್ಜಿದಾರರು ಸ್ವರಾಜ್‌ ಮಜದಾ ಕೆಎ-28-1375ರಲ್ಲಿ ಬೀಟಿ ತುಂಡು 9=0.867ಎಂ3ನ್ನು ದಿ:02-08-2004 ರಂದು 
ಕಾನೂನಿನ ವಿರುದ್ಧವಾಗಿ ಸಾಗಿಸಲು ಉಪಯೋಗಿಸಲಾಗಿತ್ತೆ ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ ಅರಣ್ಯ 
ಅಪರಾಧವೆಸಗಿ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ನಿಯಮವನ್ನು ಉಲ್ಲಂಘಿಸಲಾಗಿದೆಯೇ ? 

2. ಕರ್ನಾಟಕ ಅರಣ್ಯ ವಿಧಿ 71(ಬಿ)(1)ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟಿಸ್‌ ನೀಡಲಾಗಿದೆಯೇ ? 
ಹಾಗೂ ಮಾಲೀಕರಿಗೆ ಅವರ ಅಹವಾಲನ್ನು ಮಂಡಿಸಿ ಸಮರ್ಧಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ? 

3. ವಾಹನದ ಮಾಲೀಕರು ಅಥವಾ ಅವರ ಕೆಲಸಗಾರರು ಅಥವಾ ಅವರ ಪ್ರತಿನಿಧಿಗಳು ಸ್ವರಾಜ್‌ ಮಜದಾ ವ್ಯಾನಿನಲ್ಲಿ 
ಅಕ್ರಮವಾಗಿ ಸರ್ಕಾರದ ಸಂಪತ್ತಾದ ಬೀಟೆ ತುಂಡನ್ನು ಸಾಗಿಸಲು ಶಾಮಿಲಾಗಿದ್ದಾರೆಯೇ ಹಾಗೂ ಈ ವಾಹನದ 
ಮಾಲೀಕರ ಗಮನಕ್ಕೆ ಬಾರದಂತೆಯೇ ಈ ವಾಹನವನ್ನು ಅರಣ್ಯ ಉತ್ಪನ್ನಗಳ ಕಳ್ಳಸಾಗಾಣಿಕೆಗೆ 
ಉಪಂರೋಗಿಸಲಾಗಿದೆಯೇ, ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅರಣ್ಯ ಉತ್ಪನ್ನ 
ಸಾಗಾಣಿಕೆಗೆ ಉಪಯೋಗಿಸದಂತೆ ವಾಹನದ ಮಾಲೀಕರು ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು 
ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಂಡಿರುತ್ತಾರೆಯೇ? 

4. ತೀರ್ಮಾನಕ್ಕೆ ಬರಬಹುದಾಗಿದೆ. 

ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ, ಅದಕ್ಕೆ ಕಾರಣಗಳು 

ಈ ಕೆಳಗಿನಂತೆ ನೀಡಲಾಗಿದೆ. 

1. ಒಂದನೇ ಅಂಶಕ್ಕೆ ಹೌದು ಎಂತಲೂ 

2. ಎರಡನೇ ಅಂಶಕ್ಕೆ ಹೌದು ಎಂತಲೂ 

3. ಮೂರನೇ ಅಂಶದ ಮೊದಲಿನ ಭಾಗದ ಪ್ರಶ್ನೆಗೆ ಹೌದು ಎಂದು, ಎರಡನೇ ಭಾಗದ ಪ್ರಶ್ನೆಗೆ ಇಲ್ಲ ಎಂದಾಗಿರುತ್ತದೆ. 


೧೧೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 





ಅಂಶ-1: 

ದಿ:02-08-2004ರಂದು ವಲಯ ಅರಣ್ಯಾಧಿಕಾರಿ, ಹೊಸನಗರ ಮತ್ತು ಇವರ ಸಿಬ್ಬಂದಿಯವರು ಹೊಸನಗರ 
ತಾಲ್ಲೂಕು ಕಸಬಾ ಹೋಬಳಿ ಜೇನಿ ಗ್ರಾಮದಲ್ಲಿ ಗಸ್ತು ಮಾಡುತ್ತಾ ಬರುತ್ತಿರುವಾಗ ಬೆಳಿಗ್ಗೆ ಸುಮಾರು 10.00 ಗಂಟಿ 
ಸಮಯದಲ್ಲಿ ಒಂದು ವಾಹನ ಬರುತ್ತಿರುವುದನ್ನು ತಡೆದು ನಿಲ್ಲಿಸಲು ಸೂಚಿಸಿದಾಗ ವಾಹನದಲ್ಲಿದ್ದ ಆಸಾಮಿಗಳು 
ಓಡಿಹೋಗಿ ಅದರಲ್ಲಿ ಇಬ್ಬರು ಆಸಾಮಿಗಳನ್ನು ಹಿಡಿದಿರುತ್ತಾರೆ. ಮತ್ತು ಸ್ವರಾಜ್‌ ಮಜದಾ ನಂ:ಕೆಎ-28-1375ಆಗಿದ್ದು 
ವಾಹನದೊಳಗೆ ಬೀಟೆ ನಾಟಾ 9=0.867ಎಂ3 ಇದ್ದು ಇದನ್ನು ಗರಗಸದಿಂದ ಆಗತಾನೇ ಕೊಯ್ತ ಮಾಡಿದ್ದಾಗಿದ್ದು, 
ಹಸಿಯಾಗಿರುತ್ತದೆ. ಮತ್ತು ಈ ನಾಟಾಗಳಿಗೆ ಯಾವುದೇ ಇಲಾಖಾ ಛಾಪಾವಾಗಲೀ, ಸಾಗಿಸಲು ರಹದಾರಿಯಾಗಲೀ ಇರಲಿಲ್ಲ. 
ಅಲ್ಲದೇ ಈ ನಾಟಾಗಳನ್ನು ಕಡಿದ ಮರದ ಬುಡದ ಅಳತೆಯನ್ನು ಮತ್ತು ವಾಹನ ಹಿಡಿದ ಸ್ಥಳದ ಚೆಕ್ಕುಬಂದಿಯನ್ನು 
ಮಹಜರ್‌ನಲ್ಲಿ ನಮೂದಿಸಿರುತ್ತಾರೆ. ಈ ಬಗ್ಗೆ ಮಹಜರ್‌, ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ ತಯಾರಿಸಿ ಸಾಕ್ಸಿಗಳ 
ಸಹಿಯೊಂದಿಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಅಲ್ಲದೇ ಪ್ರಾಸಿಕ್ಯೂಷನ್‌ ಸಾಕ್ಷಿ ಹೇಳಿಕೆಗೂ, ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿದ ದಾಖಲೆಗಳಿಗೂ ಹೋಲಿಕೆಯಾಗಿರುತ್ತದೆ. ಆದರೆ ವಾಹನ ಮಾಲೀಕರು ಈ ನ್ಯಾಯಾಲಯಕ್ಕೆ ಸಲ್ಲಿಸಿದ ಅರ್ಜಿಯಲ್ಲಿ 
ಈ ಬೀಟೆ ನಾಟಾವನ್ನು ಜೇನಿ ಗ್ರಾಮದ ಸರ್ವೆ ನಂ: 53ರ ಕುಮಾರ್‌ ಎಂಬುವವರ ಜಾಗದಿಂದ ಕಡಿದಿದ್ದು ಎಂದು 
ಹೇಳಿರುತ್ತಾರೆ. ಆದರೆ ಈ ಬಗ್ಗೆ ಯಾವುದೇ ಸಾಕ್ಟಾಧಾರಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಅಲ್ಲದೇ ಬೀಟೆ 
ಮರವನ್ನು ಕಡಿಯಲು ಅರ್ಜಿದಾರರು ಇಲಾಖಾ ಅನುಮತಿ ಪಡೆದು ಅದನ್ನು ಸರ್ಕಾರಿ ಡಿಪೋಕ್ಕೆ ಸಾಗಾಣಿಕೆ ಮಾಡಿ ನಂತರ 
ಬಹಿರಂಗ ಹರಾಜಿನಲ್ಲಿ ವಿಲೇಯಾದ ಹಣದಲ್ಲಿ ಇಲಾಖೆಗೆ ಆದ ಖರ್ಚನ್ನು ಕಡಿತಗೊಳಿಸಿ ಉಳಿದ ಹಣವನ್ನು ಬೀಟೆ 
ಬೋನಸ್‌ ಮೂಲಕ ಮಾಲೀಕರು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಆದರೆ ಬೀಟೆ ಮರ ಕಡಿದು ಸ್ವಂತ ಬಳಕೆಗೆ 
ಉಪಯೋಗಿಸಲು ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ. ಅಲ್ಲದೇ ಈ ಪ್ರಕರಣದಲ್ಲಿ ಅರ್ಜಿದಾರರು ಕರ್ನಾಟಕ ಅರಣ್ಯ 
ಕಾನೂನು ಕಾಯ್ದೆಯನ್ನು ಉಲ್ಲಂಘಿಸಿರುವುದು ಸಾಬೀತಾಗಿದೆ. ಆದ್ದರಿಂದ ಒಂದನೇ ಅಂಶಕ್ಕೆ ಹೌದು ಎಂಬುದಾಗಿರುತ್ತದೆ. 
ಅಂಶ-2: 

ಈ ಪ್ರಕರಣದಲ್ಲಿ ಅಮಾನತ್ತು ಪಡಿಸಿದ ಸ್ವರಾಜ್‌ ಮಜ್ಜಾ ವ್ಯಾನ್‌ ಕೆಎ-28-1375ರ ಮಾಲೀಕರಾದ ಶ್ರೀ ಏಕನಾಥ 
ಬಿನ್‌ ದಾಮೋದರ್‌ ನಾಯಕ್‌, ವಿಘ್ನೇಶ್ವರ ಇಂಜಿನಿಯರಿಂಗ್‌ ನೆಹರು ರಸ್ತೆ, ಹೊಸನಗರ ಇವರು ವಕೀಲರ ಮುಖಾಂತರ 
ದಿ:04-08-2004 ರಂದು ವಾಹನವನ್ನು ಮಧ್ಯಂತರ ಅವಧಿಗೆ ಬಿಟ್ಟುಕೊಡುವಂತೆ ಈ ನ್ಯಾಯಾಲಯಕ್ಕೆ ಮನವಿ 
ಸಲ್ಲಿಸಿರುತ್ತಾರೆ. ಇವರಿಗೆ ಕಾರಣ ಕೇಳಿ ಪತ್ರವನ್ನು ದಿ:06-08-2004ರಂದು ಜಾರಿ ಮಾಡಿರುತ್ತದೆ. ವಾಹನ ಮಾಲೀಕರ 
ಅರ್ಜಿಯನ್ನು ದಿ: 15-12-2004ರಂದು ತಿರಸ್ಕರಿಸಿ ಆದೇಶವಾಗಿದೆ. ಅಲ್ಲದೇ ಡಿಫೆನ್ಸ್‌ ಸಾಕ್ಟಿ ಹೇಳಿಕೆ ಪಡೆಯಲು ಮತ್ತು 
ವಾದ ಮಂಡಿಸಲು ಡಿಫೆನ್ಸ್‌ ಕಡೆಯವರಿಗೆ ಬಹಳಷ್ಟು ಕಾಲಾವಕಾಶ ನೀಡಿದೆ ಎಂದು ನನ್ನ ಉತ್ತರವಾಗಿದೆ. 
ಅಂಶ-3: 

ದಿ:02-08-2004ರಂದು ವಲಯ ಅರಣ್ಯಾಧಿಕಾರಿ, ಹೊಸನಗರ ಮತ್ತು ಸಿಬ್ಬಂದಿಯವರು ಹೊಸನಗರ ತಾಲ್ಲೂಕು 
ಕಸಬಾ ಹೋಬಳಿ, ಜೇನಿ ಗ್ರಾಮದ ಹತ್ತಿರ ಗಸ್ತು ತಿರುಗುತ್ತಿರುವಾಗ ಒಂದು ವಾಹನ ಬಂದಿತು. ಆ ವಾಹನ ಸ್ವರಾಜ್‌ 
ಮಜದಾ ಕೆಎ-28-1375ಆಗಿದ್ದು,ಈ ವಾಹನದಲ್ಲಿ ಬೀಟೆ ನಾಟಾ 9-0.867ಎಂ3ನ್ನುರಹದಾರಿ ಇಲ್ಲದೇ ಸಾಗಿಸುತ್ತಿದ್ದ ಬಗ್ಗೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಟನ್‌ 24, 104(ಎ) 71(ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 
144, 165ರ ಪ್ರಕಾರ ಪ್ರಥಮ ವರ್ತಮಾನ ವರದಿ, ಮತ್ತು ಮಹಜರ್‌ ವರದಿ ತಯಾರಿಸಿ ಅರಣ್ಯ ಮೊಕದ್ದಮೆ ಸಂಖ್ಯೆ: 
23/04-05ನ್ನು ದಾಖಲಿಸಿ ಈ ನ್ಯಾಯಾಲಯಕ್ಕೆ ವಾಹನ ಮತ್ತು ದಾಖಲೆಗಳನ್ನು ಹಾಜರೃಡಿಸಿರುತ್ತಾರೆ. ಸಿಕ್ಕಿಬಿದ್ದ ಆಸಾಮಿಗಳು 
ಈ ವಾಹನದಲ್ಲಿ ಸಾಗಿಸುತ್ತಿದ್ದ ಬೀಟಿ ನಾಟಾಕ್ಕೆ ರಹದಾರಿ ಇಲ್ಲವೆಂದು ಹೇಳಿರುತ್ತಾರೆ. ಸದರಿ ವಾಹನದಲ್ಲಿದ್ದ ಬೀಟೆ 
ನಾಟಾಗಳನ್ನು ಸರ್ಕಾರದ ಕಾಡಿನಿಂದ ಕಡಿದ ಬಗ್ಗೆ ಮಹಜರಿನಲ್ಲಿ ಮರದ ಬುಡದ ಅಳತೆ ಮತ್ತು ಚೆಕ್ಕುಬಂದಿಯನ್ನು ಸಹ 
ನಮೂದಿಸಿರುತ್ತಾರೆ. ಆದರೆ ಡಿಫೆನ್ಸ್‌ ಕಡೆಯವರು ಲಿಖಿತ ವಾದದಲ್ಲಿ ತಿಳಿಸಿದಂತೆ ಸದರಿ ಬೀಟೆ ಮರಗಳನ್ನು ಜೇನಿ ಗ್ರಾಮದ 
ಸರ್ವೆ ನಂ: 53ರ ಕುಮಾರ್‌ ಎಂಬುವವರ ಜಾಗದಿಂದ ಕಡಿದಿದ್ದೆಂದು ತಿಳಿಸಿರುತ್ತಾರೆ. ಆದರೆ ಈ ಬಗ್ಗೆ ಯಾವುದೇ 
ಸಾಕ್ಟ್ಯಾಧಾರಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಅಲ್ಲದೇ ವಾಹನ ಮಾಲೀಕರು ಹಂಗಾಮಿ ಚಾಲಕನನ್ನು ಈ 
ವಾಹನದಲ್ಲಿ ನೇಮಿಸಿ ಕಳುಹಿಸಿದ್ದು, ವಾಹನ ಚಾಲಕನು ಮಾಡಿದ ಈ ಕೃತ್ಯವು ವಾಹನ ಮಾಲೀಕರ ಗಮನಕ್ಕೆ 
ಬರಲಿಲ್ಲವೆಂದು ತಿಳಿಸಿರುತ್ತಾರೆ. ಆದರೆ ಕರ್ನಾಟಕ ಅರಣ್ಯ ಕಾಯ್ದೆ ಮತ್ತು ಕಾನೂನುಗಳ ಪ್ರಕಾರ ವಾಹನ ಮಾಲಿಕರಾಗಲೀ 
ಅವರ ಪರ ಚಾಲಕರಾಗಲೀ, ಪ್ರತಿನಿಧಿಗಳಾಗಲೀ ಕಳ್ಳಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ದರೆ ಅದು ವಾಹನ ಮಾಲೀಕರು ಈ 
ವಾಹನದಲ್ಲಿ ಕಳ್ಳಸಾಗಾಣಿಕೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು ವಾಹನ ಮಾಲೀಕರ ಕರ್ತವ್ಯವಾಗಿದೆ. ಇದರಿಂದ 
ವಾಹನ ಮಾಲೀಕರು ಪರೋಕ್ಸವಾಗಿ ಈ ವಾಹನವನ್ನು ಬೀಟಿ ನಾಟಾ ಕಳ್ಳಸಾಗಾಣಿಕೆಗೆ ಬಳಸಿದ್ದಾರೆ ಎನ್ನುವುದು 
ಸಾಬೀತಾಗಿದೆ. ಅಲ್ಲದೇ ಈ ವಾಹನದಲ್ಲಿ ಬೀಟೆ ನಾಟಾ ಕಳ್ಳಸಾಗಾಣಿಕೆ ಮಾಡುವ ಒಂದು ವಾರದ ಮುನ್ನ ವಾಹನ 
ಮಾಲೀಕರು ಅನಾರೋಗ್ಯದಿಂದ ಬಳಲುತ್ತಿದ್ದ ಬಗ್ಗೆ ಯಾವುದೇ ಸಾಕ್ಟ್ಯಾಧಾರಗಳನ್ನು ಈ ವಾಹನದ ವಿಚಾರಣಾ ಕಾಲದಲ್ಲಿ ಈ 
ನ್ಯಾಯಾಲಯಕ್ಕೆ ಹಾಜರ್ಬಡಿಸಿರುವುದಿಲ್ಲ. ಆದ್ದರಿಂದ ಮೂರನೇ ಅಂಶದ ಮೊದಲನೇ ಭಾಗ ಹೌದು ಎಂಬುದಾಗಿ ಮತ್ತು 
ಎರಡನೇ ಭಾಗದ ಪ್ರಶ್ನೆಗೆ ಇಲ್ಲ ಎಂಬುದಾಗಿರುತ್ತದೆ. 
ಅಂಶ-4: 

ಈ ಮೇಲಿನ ಅಂಶಗಳನ್ನು ಸೂಕ್ಸ್ಮವಾಗಿ ಗಮನಿಸಿದಾಗ ಮತ್ತು ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ 
ಕೆಳಕಂಡಂತೆ ಆದೇಶ ನೀಡಬಯಸುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೨೫ 





ಆದೇಶ 
ಪ್ರಸ್ತಾವನೆಯಲ್ಲಿ ಏವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ವಲಯ ಅರಣ್ಯಾಧಿಕಾರಿ ಸಾಗರ 
ಇವರು ಜಪ್ತು ಮಾಡಿದ ವಾಹನ ಸ್ವರಾಜ್‌ ಮಜದಾ ಕೆಎ-28-1375ನ್ನು ಮತ್ತು ಈ ವಾಹನದಲ್ಲಿದ್ದ ಬೀಟೆ ನಾಟಾ 
9=0.867ಎಂ3 ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶಿಸಿದ್ದೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು 
ಆದೇಶಿಸಿದೆ. ಈ ಆದೇಶ ತೆರೆದ ನ್ಯಾಯಾಲಯದಲ್ಲಿ ನನ್ನ ಉತ್ತಲೇಖನದಲ್ಲಿ ಬರೆಯಿಸಿ ಗಣಕ ಯಂತ್ರದಲ್ಲಿ ಮುದ್ರಿಸಿ 
ಸರಿಪಡಿಸಿ ದಿನಾಂಕ:17-02-2007 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ಹೊರಡಿಸಿದೆ. ಈ ಆದೇಶ ಹೊರಡಿಸಿದ 
30 ದಿನಗಳ ಒಳಗಾಗಿ ಯಾರು ಮೇಲ್ಕನವಿ ಹೋಗದೆ ಇದ್ದಲ್ಲಿ, ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 239 ಉಪ ಅರಣ್ಯ ಸಂರಕ್ಷಣಾಧಿಕಾರಿ 
ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿಕಾರಿ ಸಾಗರ ವಿಭಾಗ ಸಾಗರ ಇವರ ನ್ಯಾಯಾಲಯದಲ್ಲಿ 
ಬಿ3: ಅಮೊ: ವಾಹನ: 09/01-02, ದಿನಾಂಕ:24ನೇ ಫೆಬ್ರವರಿ 2007. 
ಉಪಸ್ಥಿತರು ; ಶ್ರೀ ಜಿ.ಜಯರಾಮಯ್ಯ ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು ; ವಲಯ ಅರಣ್ಯಾಧಿಕಾರಿ, 
ಸಾಗರ ವಲಯ, ಸಾಗರ. 
(ಸಹಾಯಕ ಸರ್ಕಾರಿ ಅಭಿಯೋಜಕರು) 
ವಾಹನ ಮಾಲೀಕರು : ಶ್ರೀ ಸುನೀಲ್‌ ಜಾರ್ಜ್‌ ಬಿನ್‌ ಕೆ.ಎಂ. ಜಾರ್ಜ್‌, 
ಮರಿಯಾ ಪ್ಲಾಂಟೇಶನ್‌, ಕೊಪ್ಪ, ನೀಚಡಿ ಅಂಚೆ, ಸಾಗರ ತಾಲ್ಲೂಕು. 
(ಶ್ರೀ ಟಿ.ಬಿ. ಮಂಜುನಾಥ ಶೆಟ್ಟ, ವಕೀಲರು) 
ಪ್ರಸ್ತಾವನೆ: 
ದಿ: 28-06-2001 ಸಾಗರ ವಲಯದ ಆವಿನಹಳ್ಳಿ ವನಪಾಲಕರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ಸಾಗರ 
ತಾಲ್ಲೂಕು ಆವಿನಹಳ್ಳಿ ಹೋಬಳಿ ಬೇದೂರು ಬಸ್‌ ನಿಲ್ದಾಣದ ಪಕ್ಕ ಪಂಚರ ಸಮಕ್ಟಮ ಕಾಯುತ್ತಿರುವಾಗ ಬೆಳಿಗ್ಗೆ ಜಾವ 
ಸುಮಾರು 4 ಗಂಟೆಗೆ ಸಿಡೆಬಯಲು ಕಡೆಯಿಂದ ಬೇದೂರು ಮಾರ್ಗ ಸಾಗರ ಕಡೆಗೆ ಒಂದು ವ್ಯಾನ್‌ ವೇಗವಾಗಿ 
ಬರುತ್ತಿರುವುದನ್ನು ಬ್ಯಾಟರಿ ಸಹಾಯದಿಂದ ನಿಲ್ಲಿಸಲು ಸೂಚನೆ ಕೊಟ್ಟಾಗ ವ್ಯಾನ್‌ ವೇಗವಾಗಿ ಚಲಿಸಿದ್ದರಿಂದ ಬೆನ್ನಟ್ಟಿದರು 
ನಿಲ್ಲಿಸದೇ ಹೋಗಿದ್ದರಿಂದ ವ್ಯಾನಿನಲ್ಲಿ ಏನೋ ಕಳ್ಳ ಸಾಗಾಣಿಕೆಯಾಗುತ್ತಿದೆಯೆಂದು ತಿಳಿದು ಗಾಳಿಯಲ್ಲಿ ಎರಡು ಸುತ್ತು 
ಗುಂಡು ಹಾರಿಸಿದಾಗ ಸುಮಾರು 6, 7 ಕಿ.ಮೀ. ದೂರ ಚಲಿಸಿದರೊಳಗೆ ಸಾಗರ ಟೌನಿನ ಕಂಬಳಿಕೊಪ್ಪದಲ್ಲಿರುವ ಸಾಮಿಲ್‌ 
ಹಿಂಭಾಗದಲ್ಲಿ ವ್ಯಾನ್‌ ನಿಲ್ಲಿಸಿ ಅದರಲ್ಲಿದ್ದ ಅಸಾಮಿಗಳು ಕತ್ತಲೆಯಲ್ಲಿ ಓಡಿ ಪರಾರಿಯಾಗಿರುತ್ತಾರೆ. ನಂತರ ವಾಹನ 
ಪರಿಶೀಲಿಸಲಾಗಿ ವ್ಯಾನ್‌ ನಂ: 407 ಕೆಎ-20-1617 ಆಗಿದ್ದು, ವ್ಯಾನಿನ ಹಿಂಭಾಗದಲ್ಲಿ ಕೆಲವು ಬೀಟೆ ಜಾತಿಯ ತುಂಡುಗಳಿದ್ದು 
ಅವುಗಳ ಮೇಲೆ ಯಾವುದೇ ಇಲಾಖಾ ಛಾಪಾವಾಗಲೀ, ಸಾಗಿಸಲು ರಹದಾರಿಯಾಗಲಿ ಇಲ್ಲದೆ ಇದ್ದುದರಿಂದ ಇದು ಅಕ್ರಮ 
ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ, ಜೀಟೆ ತುಂಡು 29=0.863ಎಂ3ನ್ನು ಜಮ್ಮು ಮಾಡಿ ಮಹಜರ್‌ ಕ್ರಮ ಜರುಗಿಸಿ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಟನ್‌ 71(ಎ), 104(ಎ), 62ರ ಪ್ರಕಾರ ಸಾಗರ ವಲಯದ ಅರಣ್ಯ ಮೊಕದ್ದಮೆ 
39/2001-02ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿಗಳು, ಸಾಗರ 
ವಿಭಾಗ, ಸಾಗರ ಇವರ ಸಮಕ್ಸಮ ಹಾಜರ್ಬಡಿಸಿರುತ್ತಾರೆ. ನಂತರ ವಾಹನವನ್ನು ಸುರಕ್ಕೆತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, 
ಸರ್ಕಾರಿ ನಾಟಾ ಸಂಗ್ರಹಾಲಯ ಸಾಗರ ಇವರ ಸುಪರ್ಧಿಗೆ ಕೊಟ್ಟಿದೆ. 
ನಂತರ ಈ ವಾಹನದ ಬಗ್ಗೆ ಬಾಧ್ಯತೆದಾರರ ಪರ ಶ್ರೀ ಮರಿದಾಸ್‌, ವಕೀಲರು ದಿ: 30-06-2001ರಂದು ಈ 
ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿ, ಈ ವಾಹನವನ್ನು ಮಧ್ಯಂತರ ಅವಧಿಗೆ ಬಿಟ್ಟುಕೊಡಲು ಕೋರಿರುತ್ತಾರೆ. ಬಾಧ್ಯತೆದಾರರ 
ಅರ್ಜಿಯನ್ನು ದಿ: 16-12-2003ರಂದು ಈ ನ್ಯಾಯಾಲಯದಿಂದ ತಿರಸ್ಕರಿಸಿ ಆದೇಶವಾಗಿದೆ. 
ನಂತರ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್‌ ಸಾಕ್ಷಿ ಶ್ರೀ ಡಿ.ಬಿ. ಗಾಂವಕರ್‌, ವನಪಾಲಕರನ್ನು ಕರೆಸಿ ಮುಖ್ಯ ವಿಚಾರಣೆ 
ಸಹಾಯಕ ಸರ್ಕಾರಿ ಅಭಿಯೋಜಕರವರಿಂದ ದಿ: 28-06-2001ರಂದು ನಮಗೆ ಬಂದ ವರ್ತಮಾನದ ಮೇರೆಗೆ ನನ್ನ 
ನೇತೃತ್ವದಲ್ಲಿ ರಾತ್ರಿ ಗಸ್ತಿನ ಸಿಬ್ಬಂದಿ ಜೊತೆ ಇಲಾಖಾ ವಾಹನದಲ್ಲಿ ರಾತ್ರಿ ಸುಮಾರು 4 ಗಂಟಿ ಸಮಯದಲ್ಲಿ 
ಕಾಯುತ್ತಿರುವಾಗ ಬೇದೂರು ಕಡೆಯಿಂದ ಒಂದು 407 ವಾಹನ ಬಂದಿತು. ಅದನ್ನು ನಿಲ್ಲಿಸಲು ಸೂಚಿಸಿದಾಗ ನಿಲ್ಲಿಸದೆ 
ಹೋಯಿತು. 6,7 ಕಿ.ಮೀ. ಬೆನ್ನಟ್ಟಿ, ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿದೆವು. ಕಂಬಳಿಕೊಪ್ಪದ ಸಾಮಿಲ್‌ ಹತ್ತಿರ ವಾಹನ 
ನಿಲ್ಲಿಸಿ ಅದರಲ್ಲಿದ್ದವರು ಕತ್ತಲೆಯಲ್ಲಿ ಓಡಿ ಪರಾರಿಯಾಗಿರುತ್ತಾರೆ. ವಾಹನವನ್ನು ಪರಿಶೀಲಿಸಲಾಗಿ ಅದರಲ್ಲಿ ಒಟ್ಟು 29 
ಒರಟು ಕೆತ್ತನೆ ಮಾಡಿದ ಬೀಟೆ ಸೈಜುಗಳಿದ್ದವು. ಈ ಬೀಟೆ ಸೈಜ್‌ಗಳನ್ನು ಸಾಗಿಸಲು ರಹದಾರಿ ಇರಲಿಲ್ಲ. ಇದು ಅಕ್ರಮ 
ಸಾಗಾಣಿಕೆ ಎಂದು ಪರಿಗಣಿಸಿ, ಅವುಗಳನ್ನು ಅಳತೆ ಮಾಡಿ ಕ್ರಮ ಸಂಖ್ಯೆ ನೀಡಿ ವಾಹನ ನಂ: ಕೆಎ-20-1617ಎಂದು 
ಬರೆದಿತ್ತು. ಪಂಚರ ಸಮಕ್ಸಮ ವಾಹನವನ್ನು ಸದರಿ ಬೀಟೆ ಸೈಜ್‌ ಸಮೇತ ನಿಪಿ 1 ಪಂಚನಾಮೆ ಅಡಿಯಲ್ಲಿ ಅಮಾನತ್ತು 
ಪಡಿಸಿದೆವು. ನಿಪಿ-1ಕ್ಕೆ 1ಎ ನನ್ನ ಸಹಿ ಇದೆ. ಮಹಜರನ್ನು ನನ್ನ ಉತ್ತಲೇಖನದಲ್ಲಿ ನಮ್ಮ ಸಿಬ್ಬಂದಿ ಟಿ.ಜಿ. ರಂಗಪ್ಪ 


೧೧೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 





ಬರೆದಿದ್ದಾರೆ. ಬೀಟಿ ಸೈಜಿನ ಮೇಲೆ ಛಾಪಾ ಹಾಕಿದೆವು. ಮಹಜರ್‌ನಲ್ಲಿ ವಾಹನ ಮತ್ತು ಬೀಟೆ ಸೈಜ್‌ಗಳ ವಿವರ 
ನಮೂದಿಸಿದೆ. ಮಹಜರ್‌ ಸಮಯದಲ್ಲಿ ಖಾಸಗಿ ಪಂಚರು ದೊರೆಯದೇ ಇದ್ದುದ್ದರಿಂದ ಇಲಾಖಾ ಸಿಬ್ಬಂದಿಯವರೇ 
ಪಂಚರಾಗಿ ಸಹಕರಿಸಿದರು. ನಾನು ಪ್ರಭಾರ ವಲಯ ಅರಣ್ಯಾಧಿಕಾರಿಯಾಗಿದ್ದೆ. ಎಂಒ-1 ವಾಹನ ಹಾಗೂ ಬೀಟೆ ಸೈಜ್‌ನ್ನು 
ಕಛೇರಿಗೆ ತಂದು ಗುನ್ನೆ ವಂ: 39/01-02ನ್ನು ದಾಖಲಿಸಿದೆ. ಪ್ರಥಮ ವರ್ತಮಾನ ವರದಿ, ನಿಪಿ-2 ನ್ಯಾಯಾಲಯಕ್ಕೆ ಒಪ್ಪಿಸಿದೆ. 
ನಂತರ ವಾಹನವನ್ನು ಮುಂದಿನ ಕ್ರಮಕ್ಕಾಗಿ ಪ್ರಾಧಿಕಾರಕ್ಕೆ ಕಳುಹಿಸಿದೆ. 

ಸಾಕ್ಟಿಯನ್ನು ದಿ: 25-02-2006ರಂದು ಪುನಃ ಕರೆಸಿ ಸತ್ಯ ಪ್ರತಿಜ್ಞೆ ಭೋದಿಸಲಾಯಿತು. ಪಾಟೀ ಸವಾಲು ಟಿ.ಬಿ.ಎಂ. 
ವಕೀಲರಿಂದ ಸದರಿ ಜಪ್ತಾದ ಮಾಲಿನ ಬಗ್ಗೆ ಸಾಮಿಲ್‌ ಮಾಲೀಕರ ಹತ್ತಿರ ವಿಚಾರ ಮಾಡಿರುವುದಿಲ್ಲ. ಕಂಬಳಿ ಕೊಪ್ಪ 
ಜಾಗದಲ್ಲಿ ಸಾಕಷ್ಟು ಖಾಸಗಿ ಜಮೀನಿನಲ್ಲಿ ನೂರಾರು ಬೀಟೆ ಮರಗಳಿರಬಹುದು. ಆ ದಿನ ಸಾಮಿಲ್‌ಗೆ ಲೋಡ್‌ ಮಾಡಲು 
ಬಂದಿದ್ದ ಖಾಲಿ ವ್ಯಾನನ್ನು ಜಪ್ತಿ ಮಾಡಿದ್ದೇವೆ ಎಂದರೆ ಸರಿಯಲ್ಲ. ಆ ದಿನ ವಾಹನವನ್ನು ಸಾಗರ ಪಟ್ಟಣದ ಸಾಮಿಲ್‌ 
ಹಿಂದೆ ನಿಂತಿದ್ದ ವ್ಯಾನನ್ನು ಬೇದೂರು ಬಸ್‌ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋದೆವು, ಸದರಿ ವಾಹನಕ್ಕೆ ಬೀಟೆ ತುಂಡುಗಳನ್ನು 
ತುಂಬಿಸಿಕೊಂಡೆವು ಅಂದರೆ ಸರಿಯಲ್ಲ. ಸದರಿ ವಾಹನದ ಸ್ವಿಚ್‌ ಕೀಯನ್ನು ಅವರು ಬಿಟ್ಟುಹೋಗಿದ್ದರು, ಈ ವಾಹನವನ್ನು 
ನಿಂತ ಸ್ಥಳದಿಂದ ಬೇದೂರಿಗೆ ತೆಗೆದುಕೊಂಡು ಹೋದ ಬಗ್ಗೆ ಮಹಜರ್‌ನಲ್ಲಿ ಬರೆಯಲಿಲ್ಲ ನಿಜ. ಮಹಜರಿಗೆ ಖಾಸಗಿ 
ಪಂಚರು ಸಹಿ ಮಾಡಲು ಒಪ್ಪಲಿಲ್ಲ ಎಂದು ಮಹಜರ್‌ನಲ್ಲಿ ಬರೆಯಲಿಲ್ಲ. ಬೇದೂರಿನ ಭಟ್ಟರ ಮನೆ ಹಿಂದೆ ಇದ್ದ 
ತುಂಡುಗಳನ್ನು ತುಂಬಲು ವಾಹನವನ್ನು ಬೇದೂರಿಗೆ ತೆಗೆದುಕೊಂಡು ಹೋದೆವು ಎಂದರೆ ನಿಜವಲ್ಲ. ಸದರಿ ವಾಹನವು 
ಜಾರ್ಜ್‌ ಅವರಿಗೆ ಸೇರಿದ್ದೆಂದು ತಿಳಿದುಬಂತು. ಸದರಿ ವಾಹನವನ್ನು ದಿನಗೂಲಿ ವಾಹನ ಚಾಲಕ ರಾಜು ಎಂಬುವವರು 
ನಡೆಸುತ್ತಿದ್ದುದ್ದು ನನಗೆ ಗೊತ್ತಿಲ್ಲ. 

ಡಿಫೆನ್ಸ್‌ ಸಾಕ್ಟಿಯನ್ನು ದಿ: 15-04-2006ರಂದು ಕರೆಸಿ ಮುಖ್ಯ ವಿಚಾರಣೆ ಟಿ.ಬಿ.ಎಂ. ವಕೀಲರಿಂದ ಲಾರಿ ನಂ: ಕೆಎ- 
20-1617 ಸುನೀಲ್‌ ಜಾರ್ಜ್‌ಗೆ ಸೇರಿದ್ದಾಗಿದೆ. ಅವರು ನನಗೆ ಪವರ್‌ ಆಫ್‌ ಅಟಾರ್ನಿ ನಿಡಿ-1 ಕೊಟ್ಟಿರುತ್ತಾರೆ. ವಾಹನವು 
ಸುನೀಲ್‌ ಜಾರ್ಜ್‌ಗೆ ಸೇರಿದ ಬಗ್ಗೆ ನಿಡಿ-2 ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇನೆ. ಲಾರಿಗೆ ರಾಜು ಎಂಬ ಹಂಗಾಮಿ ಚಾಲಕನನ್ನು 
ನೇಮಿಸಿದೆ. ಆ ದಿನ ಕಂಬ್ಳಿಕೊಪ್ಪ ಬಡಾವಣೆಯ ಸಾಮಿಲ್‌ನಿಂದ ಚಿತ್ರದುರ್ಗಕ್ಕೆ ಕಟ್ಟಿಗೆ ಸಾಗಿಸಲು ಬಾಡಿಗೆ ಕರಾರಾಗಿತ್ತು. ಆ 
ಸಮಯದಲ್ಲಿ ಅರಣ್ಯ ಇಲಾಖೆಯವರು ಬಂದ ಜಪ್ತು ಮಾಡಿರುತ್ತಾರೆ. ವಾಹನ ಚಾಲಕನು ನನ್ನಲ್ಲಿಗೆ ಬಂದು ನಡೆದ 
ವಿಷಯವನ್ನು ತಿಳಿಸಿದೆ. ನಮ್ಮ ವಾಹನವು ಇದುವರೆಗೆ ಯಾವ ತರಹದ ಪ್ರಕರಣದಲ್ಲೂ ಸಹಾ ಭಾಗಿಯಾಗಿರುವುದಿಲ್ಲ. 
ಸುನೀಲ್‌ ಜಾರ್ಜ್‌ ರವರಿಗೆ ಜೀವನ ನಡೆಸಲು ಈ ವಾಹನದ ಹೊರತು ಬೇರೆ ಯಾವುದೇ ಆದಾಯ ಇರುವುದಿಲ್ಲ. ಆದ್ದರಿಂದ 
ಲಾರಿಯನ್ನು ಬಿಟ್ಟುಕೊಡಲು ಕೋರಿರುತ್ತಾರೆ. ಸಾಕ್ಟಿಯನ್ನು ದಿ: 18-11-2006ರಂದು ಪುನಃ ಕರೆಸಿ ಪಾಟೀಸವಾಲು ಸಹಾಯಕ 
ಸರ್ಕಾರಿ ಅಭಿಯೋಜಕರಿಂದ ಲಾರಿಯಿಂದ ಬಂದ ಬಾಡಿಗೆಯನ್ನು ಸುನಿಲ್‌ ಜಾರ್ಜ್‌ಗೆ ಕೊಡುತ್ತಿದ್ದೆ. ಚಾಲಕನಿಗೆ ಸಂಬಳ 
ನಾನು ಕೊಡುತ್ತಿದ್ದೆ. ಹಲಸಿನ ಸೈಜನ್ನು ಚಿತ್ರದುರ್ಗಕ್ಕೆ ಸಾಗಿಸಲು ಬಾಡಿಗೆಗೆ ಹೋಗಲು 500/- ಮುಂಗಡ ಪಡೆದಿದ್ದೆ. ರೂ. 
2500/-ಕ್ಕೆ ಒಪ್ಪಂದವಾಗಿತ್ತು. ಏಕೆ ಬೀಟಿ ನಾಟಾ ತುಂಬಿ ಕೇಸು ದಾಖಲಿಸಿದ್ದೀರೆಂದು ಅರಣ್ಯ ಇಲಾಖೆಯವರನ್ನು 
ಕೇಳಿರುವುದಿಲ್ಲ. ನಾನು ಆ ದಿನ ಬೀಟೆ ತುಂಡು ಸಾಗಿಸಲು ಕಳಿಸಿದ್ದೆ ಎನ್ನುವುದು ಮತ್ತು ಬೀಟೆ ನಾಟಾ ವಾಹನ 
ಜಪ್ತುಮಾಡುವಾಗ ತಪ್ಪಿಸಿಕೊಂಡು ಓಡಿಹೋದೆ ಎನ್ನುವುದು ಸರಿಯಲ್ಲ. ನಾನು ನನ್ನ ಲಾರಿ ಬಿಡಿಸಕೊಳ್ಳಲು ಸುಳ್ಳು ಮತ್ತು 
ಕಥೆ ಕಟ್ಟಿ ಹೇಳುತ್ತಿದ್ದೇನೆ ಎಂದರೆ ನಿಜವಲ್ಲ. 

ಡಿಫೆನ್ಸ್‌ ಕಡೆ ದಿ: 20-01-2007ರಂದು ಟಿ.ಬಿ.ಎಂ. ವಕೀಲರು ವಾದ ಮಂಡಿಸಿದರು. ದಿ: 28-06-2001ರಂದು ಬೆಳಿಗ್ಗೆ 
5 ಗಂಟೆಗೆ. ಕಂಬ್ಳಿಕೊಪ್ಪ ಸಾಮಿಲ್‌ ಹತ್ತಿರ ನಿಲ್ಲಿಸಿದ ಖಾಲಿ ವಾಹನವನ್ನು ಅರಣ್ಯ ಇಲಾಖೆಯವರು ಬೇದೂರಿಗೆ 
ತೆಗೆದುಕೊಂಡು ಹೋಗಿ ಒಂದು ಮನೆಯ ಹಿಂಭಾಗದ ಸ್ವಂತ ಜಾಗದಿಂದ ಕಡಿದ ಬೀಟೆ ಮರ ತುಂಬಿಕೊಂಡು ಸುಳ್ಳುಕೇಸು 
ದಾಖಲಿಸಿರುತ್ತಾರೆ. ಕಂಬ್ಳಿಕೊಪ್ಪದಲ್ಲಿ ಸುಮಾರು 300 ಮನೆಗಳಿದ್ದು ಬೀಟೆ ನಾಟಾ ಹಾಕಿದ ಲಾರಿಯನ್ನು ಬೇದೂರಿಗೆ 
ಸುಮಾರು 7-8 ಕಿ.ಮೀ. ದೂರ ಏಕೆ ತೆಗೆದುಕೊಂಡು ಹೋದರು, ಅಲ್ಲದೇ ಕಂಬ್ಳಿಕೊಪ್ಪ ಮತ್ತು ಬೇದೂರಿನಲ್ಲಿಯಾಗಲೀ 
ಮಹಜರ್‌ಗೆ ಖಾಸಗಿ ಸಹಿ ಪಡೆದಿರುವುದಿಲ್ಲ. ಇದರಿಂದ ಖಾಲಿ ವಾಹನವನ್ನು ಕಂಬಿಕೊಪ್ಪದಿಂದ ತೆಗೆದುಕೊಂಡು ಹೋಗಿ 
ಬೀಟೆ ನಾಟಾವನ್ನು ಬೇದೂರಿನಲ್ಲಿ ತುಂಬಿ ಸುಳ್ಳು ಕೇಸು ದಾಖಲಿಸಿರುತ್ತಾರೆ. ಬಾಧ್ಯತೆದಾರರು ಈ ವಾಹನವನ್ನು ಬೀಟೆ ನಾಟಾ 
ಸಾಗಿಸಲು ಪ್ರತ್ಯಕ್ಸವಾಗಲೀ ಪರೋಕ್ಸವಾಗಲೀ ಭಾಗಿಯಾಗಿರುವುದಿಲ್ಲ. ಅಲ್ಲದೇ ಈ ವಾಹವದಲ್ಲಿ ಕಂಬೈಕೊಪ್ಪದ 
ಸಾಮಿಲ್‌ನಿಂದ ಚಿತ್ರದುರ್ಗಕ್ಕೆ ಕೆಲವು ನಾಟಾಗಳನ್ನು ಸಾಗಿಸಲು ಬಾಡಿಗೆಗೆ ಹೋಗಲು ಆ ದಿನ ಬೆಳಿಗ್ಗೆ 5 ಗಂಟೆಗೆ ಸಾಮಿಲ್ಲಿನ 
ಹತ್ತಿರ ನಿಲ್ಲಿಸಲಾಗಿತ್ತು. ಮತ್ತು ನಾಟಾಗಳನ್ನು ಲಾರಿಗೆ ಹೇರಲು ಕೂಲಿಗಾರರು ಇನ್ನೂ ಬಂದಿರಲಿಲ್ಲ ಮತ್ತು ಕೂಲಿಗಾರರನ್ನು 
ಹುಡುಕಲು ಚಾಲಕನು ಹೋಗಿದ್ದನು. ಮತ್ತು ಸಾಮಿಲ್‌ನವರು ಸಹ ಬಂದಿರಲಿಲ್ಲ. ಈ ಪ್ರಕರಣದಲ್ಲಿ ಜಪ್ತಾದ ಬೀಟೆ ನಾಟಾ 
ಸರ್ಕಾರಿ ಜಾಗದ್ದು ಎನ್ನುವ ಬಗ್ಗೆ ಮರದ ಬುಡದ ಮಹಜರ್‌ ಮಾಡಿರುವುದಿಲ್ಲ. ಈ ಬಗ್ಗೆ ಯಾವುದೇ ಸಾಕ್ಷಾಧಾರಗಳನ್ನು 
ಪ್ರಾಸಿಕ್ಯೂಷನ್‌ ಕಡೆಯವರು ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಆದ್ದರಿಂದ ವಾಹನವನ್ನು ಬಿಟ್ಟುಕೊಡಲು ಕೋರಿರುತ್ತಾರೆ. 

ದಿ: 20-01-2007ರಂದು ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ ವಲಯ ಅರಣ್ಯಾಧಿಕಾರಿ, ಸಾಗರ 

ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ಬೇದೂರಿನಲ್ಲಿ ರಾತ್ರಿ ಕಾಯುತ್ತಿರುವಾಗ ಸುಮಾರು ಬೆಳಿಗ್ಗೆ 
4 ಗಂಟೆ ಸಮಯದಲ್ಲಿ ಒಂದು ಲಾರಿ ಸಾಗರ ಕಡೆ ಬರುತ್ತಿರುವಾಗ ನಿಲ್ಲಿಸಲು ಸೂಚಿಸದರೂ ನಿಲ್ಲಿಸದೆ ವೇಗವಾಗಿ ಮುಂದೆ 
ಚಲಿಸಿದಾಗ ಇಲಾಖಾ ವಾಹನದಲ್ಲಿ ಬೆನ್ನಟ್ಟಿ ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿ ನಂತರ ಕಂಬೈಕೊಪ್ಪದಲ್ಲಿ ವಾಹನವನ್ನು 
ಇಲಾಖೆಯವರು ಹಿಡಿದಿರುತ್ತಾರೆ. ವಾಹನದಲ್ಲಿದ್ದ ಅಸಾಮಿಗಳು ಪರಾರಿಯಾಗಿರುತ್ತಾರೆ. ವಾಹನದಲ್ಲಿ ಬೀಟೆ ತುಂಡುಗಳಿದ್ದು, 
ಇವುಗಳನ್ನು ಸಾಗಿಸಲು ರಹದಾರಿ ಇಲ್ಲದ ಕಾರಣ ಈ ಬಗ್ಗೆ ಸಾಕ್ಸಿಗಳ ಸಹಿಯೊಂದಿಗೆ ಮಹಜರ್‌ ಕ್ರಮ ಜರುಗಿಸಿ ಪ್ರಥಮ 
ವರ್ತಮಾನ ವರದಿ, ಜಪ್ತುವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರ್ಪಡಿಸಿರುತ್ತಾರೆ. ಜಪ್ತಾದ ನಾಟಾಕ್ಕೆ ಯಾರೂ 
ವಾರಸುದಾರರು ಈ ನ್ಯಾಯಾಲಯಕ್ಕೆ ಬಿಡಿಸಿಕೊಳ್ಳಲು ಬಾರದೇ ಇರುವುದರಿಂದ ಈ ಬೀಟೆ ನಾಟಾದ ಮರದ ಬುಡವನ್ನು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೨೭ 





ಪರಿಶೀಲನೆ ಮಾಡಿರುವುದಿಲ್ಲ ಅಲ್ಲದೇ ಅರಣ್ಯ ಇಲಾಖೆಗೆ ಸೇರಿದ ಸಾವಿರಾರು ಎಕರೆ ಜಾಗ ಇರುವುದರಿಂದ ಈ ಮರವನ್ನು 
ಕಡಿದ ಮರದ ಬುಡವನ್ನು ಪರಿಶೀಲಿಸುವುದು ಕಷ್ಟಸಾಧ್ಯವಾಗಿರುತ್ತದೆ. ಈ ವಾಹನವನ್ನು ಜಪ್ತುಮಾಡುವ ಸಮಯದಲ್ಲಿ 
ಇದ್ದ ಅಸಾಮಿಗಳು ಓಡಿ ಹೋಗಿರುವುದರಿಂದ ಈ ಬೀಟೆ ನಾಟಾವನ್ನು ಸರ್ಕಾರದ ಜಾಗದಿಂದ ಕಡಿದಿರುವರೆಂದು 
ಊಹಿಸಬಹುದಾಗಿದೆ. ಸರ್ಕಾರಿ ಜಾಗದಲ್ಲಾಗಲೀ, ಖಾಸಗಿ ಜಾಗದಲ್ಲಾಗಲೀ ಇದ್ದ ಬೀಟಿ ಮರವನ್ನು ಕಡಿದು ಅವರಿಗೆ ಸ್ವಂತ 
ಉಪಯೋಗಿಸಲು ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ ಮತ್ತು ಈ ಬಗ್ಗೆ ಇಲಾಖೆಯವರೂ ಸಹ ಅನುಮತಿ ನೀಡಲು 
ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ. ಈ ಬೀಟೆ ನಾಟಾವನ್ನು ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ವಾಹನ ಮಾಲೀಕರು 
ಮತ್ತು ಅವರ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಎಂದು ಸಾಬೀತಾಗಿದೆ. ಆದ್ದರಿಂದ ಸದರಿ ವಾಹನವನ್ನು ಮುಟ್ಟುಗೋಲು 
ಹಾಕಿಕೊಳ್ಳಲು ಯೋಗ್ಯವಾಗಿರುತ್ತದೆಂದು ಹಾಗೂ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ವಾಸ್ತವಾಂಶ ಮತ್ತು ಕಾನೂನಿನ ವಸ್ತುಸ್ಥಿತಿ ಹಾಗೂ ಲಭ್ಯವಿದ್ದ ವಿಷಯ ಸಾಮಾಗ್ರಿಗಳ 
ತಳಹದಿಯ ಮೇಲೆ ಗಮನಿಸಿ ಪರಿಗಣಿಸಬೇಕಾದ ಅಂಶಗಳು ಈ ಕೆಳಗಿನಂತಿದೆ. 

1. ಅರ್ಜಿದಾರರು 407 ವ್ಯಾನ್‌ ನಂ: ಕೆಎ-20-1617 ರಲ್ಲಿ ಬೀಟೆ ನಾಟಾ 29=0.863ಎಂ3ನ್ನು ದಿ:28-06-2001ರಂದು 
ಕಾನೂನಿನ ವಿರುದ್ಧವಾಗಿ ಸಾಗಿಸಲು ಉಪಯೋಗಿಸಲಾಗಿತ್ತೆ ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ ಅರಣ್ಯ 
ಅಪರಾಧವೆಸಗಿ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ನಿಯಮವನ್ನು ಉಲ್ಲಂಘಿಸಲಾಗಿದೆಯೇ ? 

2. ಕರ್ನಾಟಕ ಅರಣ್ಯ ವಿಧಿ 71(ಬಿ)(1)ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟಿಸ್‌ ನೀಡಲಾಗಿದೆಯೇ? 
ಹಾಗೂ ಮಾಲೀಕರವರಿಗೆ ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು 
ನೀಡಲಾಗಿದೆಯೇ? 

3. ವಾಹನದ ಮಾಲೀಕರು ಅಥವಾ ಅವರ ಕೆಲಸಗಾರರು ಅಥವಾ ಅವರ ಪ್ರತಿನಿಧಿಗಳು ವ್ಯಾನಿನಲ್ಲಿ ಅಕ್ರಮವಾಗಿ 
ಸರ್ಕಾರದ ಸ್ವತ್ತಾದ ಬೀಟೆಯನ್ನು ಸಾಗಿಸಲು ಶಾಮಿಲಾಗಿದ್ದಾರೆಯೇ ಹಾಗೂ ಈ ವಾಹನದ ಮಾಲೀಕರ ಅಥವಾ ಅವರ 
ಪ್ರತಿನಿಧಿಗಳ ಗಮನಕ್ಕೆ ಬಾರದಂತೆಯೇ ಈ ವಾಹನವನ್ನು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಗೆ 
ಉಪಂರೋಗಿಸಲಾಗಿದೆಯೇ, ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅರಣ್ಯ ಉತ್ಪನ್ನ 
ಸಾಗಾಣಿಕೆಗೆ ಉಪಯೋಗಿಸದಂತೆ ವಾಹನದ ಮಾಲೀಕರು ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು 
ಸೂಕ್ತ ಮುನ್ನೆಚ್ಚರಿಗೆ ತೆಗೆದುಕೊಂಡಿರುತ್ತಾರೆಯೇ? 

4. ತೀರ್ಮಾನಕ್ಕೆ ಬರಬಹುದಾಗಿದೆ. 

ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ, ಅದಕ್ಕೆ ಕಾರಣಗಳು 
ಈ ಕೆಳಗಿನಂತೆ ನೀಡಲಾಗಿದೆ. 

1. ಒಂದನೇ ಅಂಶಕ್ಕೆ ಹೌದು ಎಂತಲೂ 

2. ಎರಡನೇ ಅಂಶಕ್ಕೆ ಹೌದು ಎಂತಲೂ 

3. ಮೂರನೇ ಅಂಶದ ಮೊದಲಿನ ಭಾಗದ ಪ್ರಶ್ನೆಗೆ ಹೌದು ಎಂದು, ಎರಡನೇ ಭಾಗದ ಪ್ರಶ್ನೆಗೆ ಇಲ್ಲ ಎಂದಾಗಿರುತ್ತದೆ. 

ಅಂಶ-1: 

ದಿ: 28-06-2001ರಂದು ವಲಯ ಅರಣ್ಯಾಧಿಕಾರಿ, ಸಾಗರ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ ವರ್ತಮಾನದ 
ಮೇರೆಗೆ ಆವಿನಹಳ್ಳಿ ಹೋಬಳಿ ಬೇದೂರು ಬಸ್‌ ನಿಲ್ದಾಣದ ಪಕ್ಕ ಪಂಚರ ಸಮಕ್ಸಮ ಕಾಯುತ್ತಿರುವಾಗ ಒಂದು 407 
ಮಹೇಂದ್ರ ವ್ಯಾನ್‌ ಕೆಎ-20-1617ರಲ್ಲಿ ಬೀಟೆ ನಾಟಾ 29-70.863ಎಂ3 ನ್ನು ಇಲಾಖಾ ರಹದಾರಿ ಇಲ್ಲದೇ ಸಾಗಿಸುತ್ತಿದ್ದು, 
ಇದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಮತ್ತು ಬೀಟೆ ನಾಟಾವನ್ನು ಮಹಜರ್‌ ಕ್ರಮ, ಪ್ರಥಮ 
ವರ್ತಮಾನ ವರದಿಯೊಂದಿಗೆ ಇಲಾಖಾ ಪರ ಅಮಾನತ್ತುಪಡಿಸಿ ಸಾಗರ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ: 39/01- 
02ನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಟನ್‌ 62, 71(ಎ), 104ಎ) ಪ್ರಕಾರ ಕೇಸು ದಾಖಲಿಸಿರುತ್ತಾರೆ. ಹಾಗೂ ಈ 
ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಹಾಜರೃಡಿಸಿರುತ್ತಾರೆ. ಈ ದಾಖಲೆಗೂ ಪ್ರಾಸಿಕ್ಯೂಷನ್‌ ಸಾಕ್ಸಿಗಳ ಹೇಳಿಕೆಗೂ 
ಒಂದಕ್ಕೊಂದು ಹೋಲಿಕೆಯಾಗದೆ. ವಾಹನ ಮಾಲೀಕರು ವಾಹನದಲ್ಲಿ ಬೀಟೆ ನಾಟಾ ಕಳ್ಳಸಾಗಾಣಿಕೆಗೆ ಉಪಯೋಗಿಸಿರುವುದು 
ಸಾಬೀತಾಗಿರುತ್ತದೆ. ಆದ್ದರಿಂದ ಈ ಅಂಶಕ್ಕೆ ನನ್ನ ಉತ್ತರ ಹೌದು ಎಂಬುದಾಗಿದೆ. 
ಅಂಶ-2: 

ಈ ಪ್ರಕರಣದಲ್ಲಿ ಅಮಾನತ್ತುಪಡಿಸಿದ ನೀಲಿ ಬಣ್ಣದ ಮಹೇಂದ್ರ ವ್ಯಾನ್‌ ಕೆಎ-20 1617ರ ಮಾಲೀಕರೆಂದು ಶ್ರೀ 
ಸುನೀಲ್‌ ಜಾರ್ಜ್‌ ಬಿನ್‌ ಕೆ.ಎಂ. ಜಾರ್ಜ್‌, ಮರಿಯಾ ಪ್ಲಾಂಟೇಶನ್‌, ಕೊಪ್ಪ, ನೀಚಡಿ ಅಂಚೆ, ಸಾಗರ ತಾಲ್ಲೂಕು ಇವರು 
ದಿ:30-06-2001ರಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಈ ವಾಹನವನ್ನು ಮಧ್ಯಂತರ ಅವಧಿಗೆ ಬಿಟ್ಟುಕೊಡಲು 
ಕೋರಿರುತ್ತಾರೆ. ಇವರ ಅರ್ಜಿಯ ಮೇರೆಗೆ ದಿ:02-07-2001ರಂದು ಕಾರಣ ಕೇಳಿ ಪತ್ರವನ್ನು ಈ ನ್ಯಾಯಾಲಯದಿಂದ 
ಜಾರಿಮಾಡಿರುತ್ತದೆ. ಮತ್ತು ಇವರ ಅರ್ಜಿಯನ್ನು ದಿ:16-12-2003ರಂದು ತಿರಸ್ಕರಿಸಿ ಆದೇಶವಾಗಿರುತ್ತದೆ. ನಂತರ ಡಿಫೆನ್ಸ್‌ 
ಕಡೆಯವರ ಹೇಳಿಕೆಯನ್ನು ಪಡೆದಿರುತ್ತದೆ. ಮತ್ತು ವಾದವನ್ನು ಮಂಡಿಸಲು ಅವಕಾಶ ನೀಡಲಾಗಿದೆ. ಈ ಪ್ರಕರಣದಲ್ಲಿ 
ವಾಹನ ಮಾಲೀಕರಿಗೆ ಅವರ ಅಹವಾಲು ಮಂಡಿಸಲು ಈ ನ್ಯಾಯಾಲಯ ಬಹಳಷ್ಟು ಕಾಲಾವಕಾಶ ನೀಡಿರುವುದಾಗಿ 
ತೀರ್ಮಾನಿಸಿರುತ್ತೇನೆ. ಆದರಿಂದ ಈ ಅಂಶಕ್ಕೆ ನನ್ನ ಉತ್ತರ ಹೌದು ಎಂಬುದಾಗಿದೆ. 
ಅಂಶ-3: 

ವಲಯ ಅರಣ್ಯಾಧಿಕಾರಿ, ಸಾಗರ ಮತ್ತು ಸಿಬ್ಬಂದಿಯವರು ಆವಿನಹಳ್ಳಿ ಹೋಬಳಿ ಬೇದೂರು ಬಸ್‌ ನಿಲ್ದಾಣದ ಹತ್ತಿ 
ದಿ:28-06-2001ರಂದು ಬೆಳಗಿನ ಜಾವ 4 ಗಂಟೆಗೆ ಕಾಯುತ್ತಿರುವಾಗ ಒಂದು 407 ವ್ಯಾನ್‌ ಕೆಎ-20-1617ರಲ್ಲಿ ಬೀಟೆ 
ನಾಟಾ 29-0.863ಎಂ3ನ್ನು ಅಕ್ರಮವಾಗಿ ಸಾಗಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್‌ 


೧೧೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 





ವರದಿಯನ್ನು ಪಂಚರ ಸಹಿಯೊಂದಿಗೆ ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಅಲ್ಲದೇ ಪ್ರಾಸಿಕ್ಯೂಷನ್‌ ಸಾಕ್ಸಿ 
ಹೇಳಿಕೆಗೂ ಈ ನ್ಯಾಯಾಲಯಕ್ಕೆ ಕೊಟ್ಟ ದಾಖಲೆಗಳಿಗೂ ಒಂದಕ್ಕೊಂದು ಹೋಲಿಕೆಯಾಗಿರುತ್ತದೆ. ಆದರೆ ಡಿಫೆನ್ಸ್‌ 
ಕಡೆಯವರು ಈ ನ್ಯಾಯಾಲಯಕ್ಕೆ ದಿ: 30-06-2001ರಂದು ಸಲ್ಲಿಸಿದ ಮನವಿ ಅರ್ಜಿಯಲ್ಲಿ ಈ ರೀತಿ ಕೋರಿರುತ್ತಾರೆ. ಈ 
ವಾಹನವನ್ನು ಸಾಲಮಾಡಿ ಖರೀದಿಸಿದ್ದೆಂದು, ಈ ವಾಹನಕ್ಕೆ ಚಾಲಕನನ್ನು ನೇಮಿಸಿದ್ದೆನೆಂದು ಮತ್ತು ಘಟನಾ ದಿನ ಸದರಿ 
ವಾಹನದಲ್ಲಿ ಸಾಮಿಲ್‌ನಿಂದ ಖರೀದಿಸಿದ ನಾಟಾಗಳನ್ನು ಚಿತ್ರದುರ್ಗಕ್ಕೆ ಸಾಗಿಸಲು ನಿಂತ ಖಾಲಿ ವಾಹನವನ್ನು ಅರಣ್ಯ 
ಇಲಾಖೆಯವರು ತೆಗೆದುಕೊಂಡು ಹೋಗಿ ಸುಳ್ಳು ಕೇಸು ದಾಖಲಿಸಿದ್ದಾರೆಂದು ಮತ್ತು ಈ ಪ್ರಕರಣದಲ್ಲಿ ವಾಹನ ಮಾಲೀಕರು 
ಭಾಗಿಯಾಗಿಲ್ಲವೆಂದು, ಭಾಧ್ಯತೆದಾರರು ಮುಗ್ಧರು ಎನ್ನುವುದಕ್ಕೆ ಈ ವಾಹನದ ವಿಚಾರಣಾ ಕಾಲದಲ್ಲಿ ಈ ನ್ಯಾಯಾಲಯಕ್ಕೆ 
ಯಾವುದೇ ಸಾಕ್ಸಾಧಾರಗಳನ್ನು ಸಲ್ಲಿಸಿರುವುದಿಲ್ಲ. ಆದ್ದರಿಂದ ಈ ವಾಹನವನ್ನು ವಾಹನ ಮಾಲೀಕರಾಗಲೀ ಅವರ 
ಪ್ರತಿನಿಧಿಗಳಾಗಲೀ ಕಳ್ಳಸಾಗಾಣಿಕೆಗೆ ಉಪಯೋಗಿಸದಂತೆ ಮುನ್ನೆಚ್ಚರಿಕೆ ವಹಿಸಿರುವುದಿಲ್ಲವೆಂದು ಸಾಬೀತಾಗಿದೆ. ಆದ್ದರಿಂದ ಈ 
ಅಂಶದ ಮೊದಲನೇ ಭಾಗದ ಪ್ರಶ್ನೆಗೆ ಹೌದು ಎಂದು, ಎರಡನೇ ಭಾಗ ಪ್ರಶ್ನೆಗೆ ಇಲ್ಲ ಎಂದು ಅಭಿಪ್ರಾಯಪಡುತ್ತೇನೆ. 
ಅಂಶ-4: 

ಈ ಮೇಲಿನ ಅಂಶಗಳನ್ನು ಸೂಕ್ಚ್ಮವಾಗಿ ಗಮನಿಸಿದಾಗ ಮತ್ತು ಎರಡು ಕಡೆಯವರು ಈ ನ್ಯಾಯಲಯಕ್ಕೆ ಸಲ್ಲಿಸಿದ 
ದಾಖಲೆಗಳನ್ನು ಪರಿಸೀಲಿಸಿ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು, ವಾದವನ್ನು ಕೇಳಿ ಈ ಕೆಳಕಂಡಂತೆ ಆದೇಶ 
ನೀಡಬಯ ಸುತ್ತೇನೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ಏವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಸರ್ಕಲ್‌ ಪೋಲೀಸ್‌ 
ಇನ್ಸ್‌ಪೆಕ್ಟರ್‌, ಶಿಕಾರಿಪುರ ಇವರು ಜಮ್ಮು ಮಾಡಿದ ವಾಹನ ನೀಲಿಬಣ್ಣದ 407 ವ್ಯಾನ್‌ ಕೆಎ-20-1617(ಛಾಸ್ಸಿಸ್‌ 
ನಂ:357011830587, ಇಂಜಿನ್‌ ನಂ: 4975ಪಿ21577536) ನ್ನು ಮತ್ತು ಈ ವಾಹನದಲ್ಲಿದ್ದ ಬೀಟಿ ನಾಟಾ 29=0.863ಎಂ3 
ಕರ್ನಾಟಿಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶಿಸಿದ್ದೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು 
ಆದೇಶಿಸಿದೆ. ಈ ಆದೇಶ ತೆರೆದ ನ್ಯಾಯಾಲಯದಲ್ಲಿ ನನ್ನ ಉತ್ತಲೇಖನದಲ್ಲಿ ಬರೆಯಿಸಿ ಗಣಕ ಯಂತ್ರದಲ್ಲಿ ಮುದ್ರಿಸಿ 
ಸರಿಪಡಿಸಿ ದಿನಾಂಕ:24-02-2007 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ಹೊರಡಿಸಿದೆ. ಈ ಆದೇಶ ಹೊರಡಿಸಿದ 
30 ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಹೋಗದೆ ಇದ್ದಲ್ಲಿ, ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 257 ಉಪ ಅರಣ್ಯ ಸಂರಕ್ಷಣಾಧಿಕಾರಿ 
ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಬಿ3:ಅಮೊ: ಸ -20/06-07, ದಿನಾಂಕ: 03ನೇ ಮಾರ್ಚ್‌ 2007 
ಉಪನ್ಸಿತರು ; ಶ್ರೀ ಜಿ.ಜಯರಾಮಯ್ಯ ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಆ 
ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ 
ಪಿರ್ಯಾಧಿದಾರರು ಕ ವಲಯ ಬ್‌ ಧಿಕಾರಿ, 

ಸಾಗರ ವಲಯ, ಸಾಗರ 

(ಸಹಾಯಕ ಸರ್ಕಾರಿ ಅಭಿಯೋಜಕರು) 

ಭಾದ್ಯತೆದಾರರು ಯಾರೂ ಮುಂದೆ ಬಂದಿಲ್ಲ. 
ಪ್ರಸ್ತಾವನೆ:- 

ದಿ: 05-11-2006ರಂದು ಸಾಗರ ವಲಯದ ಹೆಗ್ಗೋಡು ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯವರು ದಿನದಂತೆ 
ಕರ್ತವ್ಯ ನಿರ್ವಹಿಸುತ್ತಿರುವಾಗ ಸಾಗರ ತಾಲ್ಲೂಕು ಆವಿನಹಳ್ಳಿ ಗ್ರಾಮಕ್ಕೆ ಸೇರಿದ ಆವಿನಹಳ್ಳಿಯಿಂದ ಸಾಗರಕ್ಕೆ ಬರುವ 
ರಸ್ತೆಯಲ್ಲಿ ಒಂದು ದ್ವಿಚಕ್ರ ವಾಹನ ಬರುತ್ತಿರುವುದನ್ನು ಅನುಮಾನದಿಂದ ವಾಹನ ಬೆನ್ನಟ್ಟಿದಾಗ ಸ್ವಲ್ಪದೂರ ಹೋದ ನಂತರ 
ಆಸಾಮಿಗಳು ವಾಹನ ಬಿಟ್ಟು ಪರಾರಿಯಾಗಿರುತ್ತಾರೆ. ನಂತರ ವಾಹನ ಪರಿಶೀಲಿಸಲಾಗಿ ಕೆಂಪು ಬಣ್ಣದ ಬಜಾಜ್‌ ಎಂ-80 
ಕೆಎ-15-ಇ-2596 ಆಗಿದ್ದು, ಈ ವಾಹನದ ಮೇಲಿದ್ದ ಚೀಲದೊಳಗೆ ಸಣ್ಣ ಸಣ್ಣ ಶ್ರೀಗಂಧದ ಚಕ್ಕೆಗಳು 4 ಕೆ.ಜಿ. ಇದ್ದು, ಈ 
ಶ್ರೀಗಂಧವನ್ನು ಸಾಗಿಸಲು ರಹದಾರಿ ಇಲ್ಲದ ಕಾರಣ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಪ್ರಥಮ ವರ್ತಮಾನ 
ವರದಿ ಮತ್ತು ಜಪ್ತಿ ವರದಿಯೊಂದಿಗೆ ವಾಹನ ಮತ್ತು ಶ್ರೀಗಂಧವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಸೆಕ್ಟನ್‌ 62, 71(ಎ), 80, 87 ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144ರ ಪ್ರಕಾರ 
ಸಾಗರ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ: 91/06-07ನ್ನು ದಾಖಲಿಸಿ, ನಂತರ ದಾಖಲಾತಿಗಳೊಂದಿಗೆ ವಾಹನವನ್ನು 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಸಮ 
ಹಾಜರೃಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸಾಗರ ವಲಯದ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ 
ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಡಲು “ಆದೇಶವಾಗಿದೆ. 

ನಂತರ ಸ ವಾಹನದ ಆರ್‌.ಸಿ. ಮಾಲೀಕರ ಬಗ್ಗೆ ತಿಳಿದುಕೊಳ್ಳಲು ಈ ನ್ಯಾಯಾಲಯದ ಪತ್ರ ಸಮ ಸಂಖ್ಯೆ ದಿ: 
25-11-2006ರಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ ಪತ್ರ ಬರೆದು ಈ ವಾಹನದ ಬಿ ನಕಲನ್ನು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೨೯ 





ಈ ನ್ಯಾಯಾಲಯಕ್ಕೆ ಒದಗಿಸಲು ಕೋರಲಾಗಿತ್ತು. ಈ ನ್ಯಾಯಾಲಯದ ಪತ್ರ ಸಮ ಸಂಖ್ಯೆ ದಿ: 18-12-2006ರಂದು 
ಪ್ರಕಟಣೆಯನ್ನು 30 ದಿನಗಳ ಕಾಲಾವಕಾಶ ನೀಡಿ ಹೊರಡಿಸಲಾಗಿತ್ತು. ಈ ಪ್ರಕಟಣೆಯು ದಿ:28-12-2006ರಂದು ರಾಜ್ಯ 
ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಈ ನಡುವೆ ಈ ವಾಹನದ ಬು ಪ್ರತಿಯನ್ನು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಸಾಗರ ಇವರು ದಿ: 22-01- 
2007ರಂದು ಈ ನ್ಯಾಯಾಲಯಕ್ಕೆ ಕಳುಹಿಸಿರುತ್ತಾರೆ. ಈ ಜಿ ಪ್ರತಿಯಂತೆ ಶ್ರೀ ಗುರುಪಾದ ಬಿನ್‌ ಮೂಟಪ್ಪ, ಹುಲಿಮನೆ, 
ಕಲ್ಮನೆ ಅಂಚೆ, ಸಾಗರ ತಾಲ್ಲೂಕು ಇವರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಟನ್‌ 71(ಬಿ) (1) ರ ಪ್ರಕಾರ ಕಾರಣ ಕೇಳಿ 
ಪತ್ರವನ್ನು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಮುಖಾಂತರ ದಿ: 23-01-2007ರಂದು ಜಾರಿ ಮಾಡಿ ಈ ವಾಹನದ 
ಮೂಲ ದಾಖಲಾತಿಗಳನ್ನು ಕಾನೂನು ಬದ್ಧವಾಗಿ ಈ ನ್ಯಾಯಾಲಯಕ್ಕೆ 30 ದಿನಗಳೊಳಗಾಗಿ ಸಲ್ಲಿಸಲು ತಿಳಿಸಲಾಯಿತು. 
ನಿಗದಿತ ಸಮಯದೊಳಗೆ ಸಲ್ಲಿಸದೇ ಹೋದಲ್ಲಿ ವಾಹನ ಬಜಾಜ್‌ ಎಂ-80 ಕೆಎ-15-ಇ-2596 ಮತ್ತು ವಾಹನದೊಳಗಿದ್ದ 
ಶ್ರೀಗಂಧ 4 ಕೆ.ಜಿ.ಯನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ತಿಳಿಸಲಾಗಿತ್ತು. ಅದರಂತೆ ಈ 
ಕಾರಣ ಕೇಳಿ ಪತ್ರವನ್ನು ದಿ; 23-01-2007ರಂದು ಪಡೆದಿರುತ್ತಾರೆ. ಈ ಪತ್ರ ಪಡೆದು 30 ದಿನಗಳಾದರೂ ಈ 
ನ್ಯಾಯಾಲಯಕ್ಕೆ ಆರ್‌.ಸಿ. ಮಾಲೀಕರು ಹಾಜರಾಗದೇ, ಯಾವುದೇ ದಾಖಲೆಗಳನ್ನು ಹಾಜರ್ಬಡಿಸದೆ ತನ್ನ ವಾಹನವನ್ನು 
ಬಿಟ್ಟುಕೊಡುವಂತೆ ಕೋರಿರುವುದಿಲ್ಲ. ಇದರಿಂದ ಈ ವಾಹನವನ್ನು ಶ್ರೀಗಂಧ ಕಳ್ಳಸಾಗಾಣಿಕೆಗೆ ವಾಹನ ಮಾಲೀಕರು 
ಉಪಯೋಗಿಸಿರುವುದು ಸಾಬೀತಾಗಿದೆ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ: 24-02-2007ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಶ್ರೀಗಂಧವನ್ನು 
ಸಾಗಿಸಿದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಮಹಜರ್‌ ವರದಿ ಮತ್ತು ಪ್ರಥಮ ವರ್ತಮಾನ ವರದಿ, ಜಪ್ತಿ 
ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರೃಡಿಸಿರುವುದರಿಂದ ಈ ವಾಹನದಲ್ಲಿ ಶ್ರೀಗಂಧವನ್ನು ಅಕ್ರಮವಾಗಿ ಸಾಗಿಸಿರುವುದು 
ಸಾಬೀತಾಗಿರುತ್ತದೆ. ವಾಹನ ಮಾಲೀಕರಾಗಲೀ ಅಥವಾ ಅವರ ಪ್ರತಿನಿಧಿಗಳಾಗಲೀ ಯಾರೂ ಈ ವಾಹನದಲ್ಲಿ ಅಕ್ರಮವಾಗಿ 
ಅರಣ್ಯ ಉತ್ಪನ್ನ ಸಾಗಾಣಿಕೆ ಮಾಡದಿರುವ ಬಗ್ಗೆ ಈ ನ್ಯಾಯಾಲಯಕ್ಕೆ ಯಾವುದೇ ಸಾಕ್ಬಾಧಾರಗಳನ್ನು ಹಾಜರ್ಪಡಿಸಿರುವುದಿಲ್ಲ. 
ಆದ್ದರಿಂದ ವಾಹನ ಮತ್ತು ಶ್ರೀಗಂಧ ಸಣ್ಣ ಸಣ್ಣ ಚೆಕ್ಕೆಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಮೇಲಿನ ಅಂಶಗಳನ್ನು ಸೂಕ್ಟ್ಮವಾಗಿ ಗಮನಿಸಿದಾಗ ಮತ್ತು ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು, ವಾದವನ್ನು 
ಕೇಳಿ ಈ ಕೆಳಕಂಡಂತೆ ಆದೇಶ ನೀಡಬಯಸುತ್ತೇನೆ. 

ಆದೇಶ 
ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 
71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಜಪ್ತು ಮಾಡಿದ ದ್ವಿಚಕ್ರ ವಾಹನ ಬಜಾಜ್‌ ಎಂ-80 
ಕೆಎ-15-ಇ-2596 (ಛಾಸ್ಸಿಸ್‌ ನಂ:16ಸಿ93ಸಿ111025, ಇಂಜಿನ್‌ ನಂ:16ಇ930ಸಿ10740) ಮತ್ತು ಈ ವಾಹನದಲ್ಲಿದ್ದ ಶ್ರೀಗಂಧ 
ಸಣ್ಣ ಸಣ್ಣ ಚೆಕ್ಕೆ 4 ಕೆ.ಜಿ ಯು ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ 
ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿ ದಿ:03-03- 
2007 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 
30(ಮೂವತ್ತು) ದಿನಗಳ ಒಳಗಾಗಿ ಯಾರೂ ಈ ನ್ಯಾಯಾಲಯಕ್ಕೆ ಹಕ್ಕುಭಾಧ್ಯತೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ 
ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 306 ಉಪ ಅರಣ್ಯ ಸಂರಕ್ಸಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ವಿಷಯ: ಸಮಾಪನೆಗೊಂಡ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ವಿಜಯಪುರ, ದೇವನಹಳ್ಳಿ ತಾಲ್ಲೂಕು ಈ 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ಇವರ ಪತ್ರ ಸನಿ 47ನೋಂದಣಿ ರದ್ಧತಿ/15/2006-07 ದಿನಾಂಕ: 
31.01.2007. 
2. ಈ ಕಛೇರಿಯ ಸಮಾಪನಾ ಆದೇಶ ಸಂ: ಡಿಆರ್‌ಬಿ/ಆರ್‌/ಎಲ್‌ಕ್ಕೂಡಿ/71/06-07 ದಿನಾಂಕ: 4.11.06. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ರವರ ಕಚೇರಿಯಲ್ಲಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ 
ನಿ., ವಿಜಯಪುರ, ದೇವನಹಳ್ಳಿ ತಾಲ್ಲೂಕು ಈ ಸಂಘವು ಸಂ: ಎಆರ್‌ 47ನೋಂದಣಿ/30121/2000-01 ದಿನಾಂಕ:29.11.2000 ರಂತೆ 
ನೋಂದಣಿಯಾಗಿರುತ್ತದೆ. ಸದರಿ ಸಂಘವು ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (2ರ ಪತ್ರದಲ್ಲಿ ಸದರಿ ಸಂಘವನ್ನು 
ಸಮಾಪನೆಗೊಳಿಸಲಾಗಿದ್ದು, ಅದರಂತೆ ಉಲ್ಲೇಖ (1)ರ ಪತ್ರದಲ್ಲಿ ಸದರಿ ಸಂಘದ ಆಸ್ತಿ ಜವಾಬ್ದಾರಿಗಳು ಶೂನ್ಯಗೊಂಡಿರುವುದಾಗಿ ತಿಳಿಸಿರುತ್ತಾರೆ. 
ಆದ್ದರಿಂದ ಈ ಸಂಘವನ್ನು ಮುಂದುವರಿಸಿದರೆ ಸಂಘದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸದರಿ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸಲು ಉಲ್ಲೇಖ (1)ರ ಪತ್ರದಲ್ಲಿ ತಿಳಿಸಿರುವ ಮೇರೆಗೆ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ವಿಜಯಪುರ, 
ದೇವನಹಳ್ಳಿ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಈ ಕೆಳಕಂಡ ಆದೇಶ ನೀಡಿರುತ್ತೇನೆ. 


(8 


೧೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 





ಆದೇಶ 


ನಂ.ಡಿಆರ್‌ಬಿ/ಆರ್‌/ನೋಂದಣಿ ರದ್ದತಿ/105/2006-2007, ದಿನಾಂಕ: 31ನೇ ಜನವರಿ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಸಿಎಂಡಬ್ಲ್ಯೂ-69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಬಿ.ಎಸ್‌. ಹರೀಶ್‌, 
ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ 
ಸಂಘ ನಿ., ವಿಜಯಪುರ, ದೇವನಹಳ್ಳಿ ತಾಲ್ಲೂಕು ಈ ಸಂಘದ ನೋಂದಣಿ ಸಂ:ಎಆರ್‌-47ನೋಂದಣಿ/30121/2000-01 ದಿನಾಂಕ:29.11.2000ನ್ನು 
ರದ್ದುಗೊಳಿಸಿ ಆದೇಶ ಹೊಡಡಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 31.1.2007 ರಂದು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 273 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು 
ವಿಷಯ: ಸಮಾಪನೆಗೊಂಡ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ಚನ್ನರಾಯಪಟ್ಟಣ, ದೇವನಹಳ್ಳಿ ತಾಲ್ಲೂಕು 
ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ಇವರ ಪತ್ರ ಸನಿ 471ನೋಂದಣಿ ರದ್ದತಿ/16/2006-07 ದಿನಾಂಕ: 
31.01.2007. 
2. ಈ ಕಛೇರಿಯ ಸಮಾಪನಾ ಆದೇಶ ಸಂ: ಡಿಆರ್‌ಬಿ/ಆರ್‌/ಎಲ್‌ಕ್ಕೂಡಿ/74/06-07 ದಿನಾಂಕ: 4.11.06. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ರವರ ಕಚೇರಿಯಲ್ಲಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ 
ನಿ. ಚನ್ನರಾಯಪಟ್ಟಣ, ದೇವನಹಳ್ಳಿ ತಾಲ್ಲೂಕು ಈ ಸಂಘವು ಸಂ: ಎಆರ್‌ 47ನೋಂದಣಿ!30121/2000-01 ದಿನಾಂಕ:22.11.2000 ರಂತೆ 
ನೋಂದಣಿಯಾಗಿರುತ್ತದೆ. ಸದರಿ ಸಂಘವು ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (2)ರ ಪತ್ರದಲ್ಲಿ ಸದರಿ ಸಂಘವನ್ನು 
ಸಮಾಪನೆಗೊಳಿಸಲಾಗಿದ್ದು, ಅದರಂತೆ ಉಲ್ಲೇಖ (1)ರ ಪತ್ರದಲ್ಲಿ ಸದರಿ ಸಂಘದ ಆಸ್ತಿ ಜವಾಬ್ದಾರಿಗಳು ಶೂನ್ಯಗೊಂಡಿರುವುದಾಗಿ ತಿಳಿಸಿರುತ್ತಾರೆ. 
ಆದ್ದರಿಂದ ಈ ಸಂಘವನ್ನು ಮುಂದುವರಿಸಿದರೆ ಸಂಘದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸದರಿ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸಲು ಉಲ್ಲೇಖ (1ರ ಪತ್ರದಲ್ಲಿ ತಿಳಿಸಿರುವ ಮೇರೆಗೆ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ,, 
ಚನ್ನರಾಯಪಟ್ಟಣ, ದೇವನಹಳ್ಳಿ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಈ ಕೆಳಕಂಡ ಆದೇಶ ನೀಡಿರುತ್ತೇನೆ. 
ಆದೇಶ 
ನಂ.ಡಿಆರ್‌ಬಿ/ಆರ್‌/ನೋಂದಣಿ ರದ್ದತಿ/106/2006-2007, ದಿನಾಂಕ: 31ನೇ ಜನವರಿ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಸಿಎಂಡಬ್ಲ್ಯೂ-69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಬಿ.ಎಸ್‌. ಹರೀಶ್‌, 
ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ 
ಸಂಘ ನು, ಚನ್ನರಾಯಪಟ್ಟಣ, ದೇವನಹಳ್ಳಿ ತಾಲ್ಲೂಕು ಈ ಸಂಘದ ನೋಂದಣಿ ಸಂ:ಎಆರ್‌-471ನೋಂದಣಿ/30120/2000-01 
ದಿನಾಂಕ:22.11.2000ನ್ನು ರದ್ದುಗೊಳಿಸಿ ಆದೇಶ ಹೊಡಡಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 31.1.2007 ರಂದು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 274 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು 
ವಿಷಯ: ಸಮಾಪನೆಗೊಂಡ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ವೆಂಕಟಗಿರಿ ಕೋಟೆ, ದೇವನಹಳ್ಳಿ ತಾಲ್ಲೂಕು 
ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ಇವರ ಪತ್ರ ಸನಿ 47 ನೋಂದಣಿ ರದ್ದತಿ/13/2006-07 ದಿನಾಂಕ: 
31.01.2007. 
2. ಈ ಕಛೇರಿಯ ಸಮಾಪನಾ ಆದೇಶ ಸಂ: ಡಿಆರ್‌ಬಿ/ಆರ್‌/ಎಲ್‌ಕ್ಕೂಡಿ/69/06-07 ದಿನಾಂಕ: 4.11.06. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ರವರ ಕಚೇರಿಯಲ್ಲಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ 
ನಿ., ವೆಂಕಟಗಿರಿ ಕೋಟೆ, ದೇವನಹಳ್ಳಿ ತಾಲ್ಲೂಕು ಈ ಸಂಘವು ಸಂ: ಎಆರ್‌ 47/ನೋಂದಣಿ/30126/2000-01 ದಿನಾಂಕ:20.12.2000 ರಂತೆ 
ನೋಂದಣಿಯಾಗಿರುತ್ತದೆ. ಸದರಿ ಸಂಘವು ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (2)ರ ಪತ್ರದಲ್ಲಿ ಸದರಿ ಸಂಘವನ್ನು 
ಸಮಾಪನೆಗೊಳಿಸಲಾಗಿದ್ದು, ಅದರಂತೆ ಉಲ್ಲೇಖ (1)ರ ಪತ್ರದಲ್ಲಿ ಸದರಿ ಸಂಘದ ಆಸ್ತಿ ಜವಾಬ್ದಾರಿಗಳು ಶೂನ್ಯಗೊಂಡಿರುವುದಾಗಿ ತಿಳಿಸಿರುತ್ತಾರೆ. 
ಆದ್ದರಿಂದ ಈ ಸಂಘವನ್ನು ಮುಂದುವರಿಸಿದರೆ ಸಂಘದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸದರಿ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸಲು ಉಲ್ಲೇಖ (1)ರ ಪತ್ರದಲ್ಲಿ ತಿಳಿಸಿರುವ ಮೇರೆಗೆ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ವೆಂಕಟಗಿರಿ 
ಕೋಟೆ, ದೇವನಹಳ್ಳಿ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಈ ಕೆಳಕಂಡ ಆದೇಶ ನೀಡಿರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೩೧ 





ಆದೇಶ 
ನಂ.ಡಿಆರ್‌ಬಿ/ಆರ್‌/ನೋಂದಣಿ ರದ್ದತಿ/107/2006-2007, ದಿನಾಂಕ: 31ನೇ ಜನವರಿ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಸಿಎಂಡಬ್ಲ್ಯೂ-69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಬಿ.ಎಸ್‌. ಹರೀಶ್‌, 
ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ 
ಸಂಘ ನಿ.,, ವೆಂಕಟಗಿರಿ ಕೋಟೆ, ದೇವನಹಳ್ಳಿ ತಾಲ್ಲೂಕು ಈ ಸಂಘದ ನೋಂದಣಿ ಸಂ:ಎಆರ್‌-47ನೋಂದಣಿ/30126/2000-01 
ದಿನಾಂಕ:20.11.2000ನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 31.1.2007 ರಂದು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 275 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು 
ವಿಷಯ: ಸಮಾಪನೆಗೊಂಡ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ಬೂದಿಗೆರೆ ದೇವನಹಳ್ಳಿ ತಾಲ್ಲೂಕು ಈ 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ಇವರ ಪತ್ರ ಸನಿ 47 ನೋಂದಣಿ ರದ್ದತಿ/17/2006-07 ದಿನಾಂಕ: 
31.01.2007. 
2. ಈ ಕಛೇರಿಯ ಸಮಾಪನಾ ಆದೇಶ ಸಂ: ಡಿಆರ್‌ಬಿ/ಆರ್‌/ಎಲ್‌ಕ್ಕೂಡಿ/75/06-07 ದಿನಾಂಕ: 4.11.06. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದೊಡ್ಡಬಳ್ಳಾಪುರ ರವರ ಕಚೇರಿಯಲ್ಲಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ 
ನಿ., ಬೂದಿಗೆರೆ, ದೇವನಹಳ್ಳಿ ತಾಲ್ಲೂಕು ಈ ಸಂಘವು ಸಂ: ಎಆರ್‌ 47ನೋಂದಣಿ/30119/2000-01 ದಿನಾಂಕ:22.11.2000 ರಂತೆ 
ನೋಂದಣಿಯಾಗಿರುತ್ತದೆ. ಸದರಿ ಸಂಘವು ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (2)ರ ಪತ್ರದಲ್ಲಿ ಸದರಿ ಸಂಘವನ್ನು 
ಸಮಾಪನೆಗೊಳಿಸಲಾಗಿದ್ದು, ಅದರಂತೆ ಉಲ್ಲೇಖ (1)ರ ಪತ್ರದಲ್ಲಿ ಸದರಿ ಸಂಘದ ಆಸ್ತಿ ಜವಾಬ್ದಾರಿಗಳು ಶೂನ್ಯಗೊಂಡಿರುವುದಾಗಿ ತಿಳಿಸಿರುತ್ತಾರೆ. 
ಆದ್ದರಿಂದ ಈ ಸಂಘವನ್ನು ಮುಂದುವರಿಸಿದರೆ ಸಂಘದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸದರಿ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸಲು ಉಲ್ಲೇಖ (1)ರ ಪತ್ರದಲ್ಲಿ ತಿಳಿಸಿರುವ ಮೇರೆಗೆ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ದೇವನಹಳ್ಳಿ 
ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಈ ಕೆಳಕಂಡ ಆದೇಶ ನೀಡಿರುತ್ತೇನೆ. 
ಆದೇಶ 
ನಂ.ಡಿಆರ್‌ಬಿ/ಆರ್‌/ಕೋಂದಣಿ ರದ್ದತಿ/108/2006-2007, ದಿನಾಂಕ: 31ನೇ ಜನವರಿ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಸಿಎಂಡಬ್ಲ್ಯೂ-69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಬಿ.ಎಸ್‌. ಹರೀಶ್‌, 
ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ 
ಸಂಘ ನಿ., ಬೂದಿಗೆರೆ, ದೇವನಹಳ್ಳಿ ತಾಲ್ಲೂಕು ಈ ಸಂಘದ ನೋಂದಣಿ ಸಂ:ಎಆರ್‌-47/ನೋಂದಣಿ/30119/2000-01 ದಿನಾಂಕ:20.11.2000ನ್ನು 
ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 31.1.2007 ರಂದು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 276 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು 
ವಿಷಯ: ಸಮಾಪನೆಗೊಂಡ ಕೂಲಿ ಒಪ್ಪಂದ ಮತ್ತು ನಿರ್ಮಾಣ ಸಹಕಾರ ಸಂಘ ನಿ., ಸೋಲೂರು, ಮಾಗಡಿ ತಾಲ್ಲೂಕು ಈ 
ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮಾಗಡಿ ಇವರ ಪತ್ರ ಸಅಅಮಾ/ನೋಂದಣಿ ರದ್ದತಿ/106/2006-07 ದಿನಾಂಕ: 
20.12.2006. 
2. ಈ ಕಛೇರಿಯ ಸಮಾಪನಾ ಆದೇಶ ಸಂ: ಡಿಆರ್‌ಬಿ/ಆರ್‌/ಎಲ್‌ಕ್ಕೂಡಿ/43/98-99 ದಿನಾಂಕ: 21.8.98. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ರಾಮನಗರ ರವರ ಕಚೇರಿಯಲ್ಲಿ ಕೂಲಿ ಒಪ್ಪಂದ ಮತ್ತು ನಿರ್ಮಾಣ ಸಹಕಾರ ಸಂಘ ನಿ., 
ಸೋಲೂರು, ಮಾಗಡಿ ತಾಲ್ಲೂಕು ಈ ಸಂಘವು ಸಂ: ಜೆಡಿ/ಐಸಿಎಸ್‌/345/1963-64ರಲ್ಲಿ ನೋಂದಣಿಯಾಗಿರುತ್ತದೆ. ಸದರಿ ಸಂಘವು 
ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (2ರ ಪತ್ರದಲ್ಲಿ ಸದರಿ ಸಂಘವನ್ನು ಸಮಾಪನೆಗೊಳಿಸಲಾಗಿದ್ದು, ಅದರಂತೆ ಉಲ್ಲೇಖ (0ರ 
ಸಮಾಪನಾಧಿಕಾರಿಗಳ ಪತ್ರದಲ್ಲಿ ಸದರಿ ಸಂಘದ ಆಸ್ತಿ ಜವಾಬ್ದಾರಿಗಳು ಶೂನ್ಯಗೊಂಡಿರುವುದಾಗಿ ತಿಳಿಸಿರುತ್ತಾರೆ. 
ಆದ್ದರಿಂದ ಈ ಸಂಘವನ್ನು ಮುಂದುವರಿಸಿದರೆ ಸಂಘದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸದರಿ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸಲು ಉಲ್ಲೇಖ (1)ರ ಪತ್ರದಲ್ಲಿ ತಿಳಿಸಿರುವ ಮೇರೆಗೆ ಕೂಲಿ ಒಪ್ಪಂದ ಮತ್ತು ನಿರ್ಮಾಣ ಸಹಕಾರ ಸಂಘ ನಿ., ಸೋಲೂರು, 
ಮಾಗಡಿ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಈ ಕೆಳಕಂಡ ಆದೇಶ ನೀಡಿರುತ್ತೇನೆ. 


೧೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಬಾಗ - ೩ 





ಆದೇಶ 
ನಂ.ಡಿಆರ್‌'ಬಿ/ಆರ್‌/ನೋಂದಣಿ ರದ್ದತಿ/109/2006-2007, ದಿನಾಂಕ: 31ನೇ ಜನವರಿ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಸಿಎಂಡಬ್ಲ್ಯೂ-69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಬಿ.ಎಸ್‌. ಹರೀಶ್‌, 
ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ಕೂಲಿ ಒಪ್ಪಂದ ಮತ್ತು ನಿರ್ಮಾಣ ಸಹಕಾರ 
ಸಂಘ ನಿ. ಸೋಲೂರು, ಮಾಗಡಿ ತಾಲ್ಲೂಕು ಈ ಸಂಘದ ನೋಂದಣಿ ಸಂ: ಜೆಡಿ/ಐಸಿಎಸ್‌/345/1963-64ನ್ನು ರದ್ದುಗೊಳಿಸಿ ಆದೇಶ 
ಹೊಡಡಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 31.1.2007 ರಂದು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 277 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು 
ವಿಷಯ: ಸಮಾಪನೆಗೊಂಡ ಅಖಲಷಾಹಿ ಲ್ಯಾಕರ್‌ ವೇರ್‌ ಸಹಕಾರ ಸಂಘ ನಿ., ಚನ್ನಪಟ್ಟಣ ತಾಲ್ಲೂಕು ಈ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. ಫೆ 
ಉಲ್ಲೇಖ: 1. ಸಹಾಯಕ ನಿಬಂಧಕರು, ರಾಮನಗರ ಇವರ ಪತ್ರ ಸನಿ 46ಸಮಾಪನೆ/42/2004-05 ದಿನಾಂಕ: 24.01.07. 
2. ಈ ಕಛೇರಿಯ ಸಮಾಪನಾ ಆದೇಶ ಸಂ: ಡಿಆರ್‌ಬಿ/ಆರ್‌/ಎಲ್‌ಕ್ಕೂಡಿ/170/84-85 ದಿನಾಂಕ: 31.12.1984. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ರಾಮನಗರ ರವರ ಕಚೇರಿಯಲ್ಲಿ ಅಖಿಲಷಾಹಿ ಲ್ಯಾಕರ್‌ ವೇರ್‌ ಸಹಕಾರ ಸಂಘ ನಿ., 
ಚನ್ನಪಟ್ಟಣ ತಾಲ್ಲೂಕು ಈ ಸಂಘವು ಸಂ: ಡಿಆರ್‌ಸಿಎಸ್‌/102/3012/1948-49 ದಿನಾಂಕ:12.2.1949 ರಲ್ಲಿ ನೋಂದಣಿಯಾಗಿರುತ್ತದೆ. ಸದರಿ ಸಂಘವು 
ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (2ರ ಪತ್ರದಲ್ಲಿ ಸದರಿ ಸಂಘವನ್ನು ಸಮಾಪನೆಗೊಳಿಸಲಾಗಿದ್ದು, ಅದರಂತೆ ಉಲ್ಲೇಖ (0ರ 
ಸಹಾಯಕ ನಿಬಂಧಕರು, ರಾಮನಗರ ಪತ್ರದಲ್ಲಿ ಸದರಿ ಸಂಘದ ಆಸ್ತಿ ಜವಾಬ್ದಾರಿಗಳು ಶೂನ್ಯಗೊಂಡಿರುವುದಾಗಿ (ಹೊಂದಾಣಿಕೆ ಮಾಡಿಕೊಂಡು) 
ತಿಳಿಸಿರುತ್ತಾರೆ. ಮತ್ತು ಸರ್ಕಾರಕ್ಕೆ ಬಾಕಿ ಇದ್ದ ಷೇರು ಧನ ರೂ.5000- ಗಳನ್ನು ಪಾವತಿಸಿದ್ದು ಸರ್ಕಾರಕ್ಕೆ ಯಾವುದೇ ಬಾಕಿ ಇರುವುದಿಲ್ಲವೆಂದು 
ತಿಳಿಸಿರುತ್ತಾರೆ. 
ಆದ್ದರಿಂದ ಈ ಸಂಘವನ್ನು ಮುಂದುವರಿಸಿದರೆ ಸಂಘದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸದರಿ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸಲು ಉಲ್ಲೇಖ (1ರ ಪತ್ರದಲ್ಲಿ ತಿಳಿಸಿರುವ ಮೇರೆಗೆ ಅಖಿಲಷಾಹಿ ಲ್ಯಾಕರ್‌ ವೇರ್‌ ಸಹಕಾರ ಸಂಘ ನಿ., ಚನ್ನಪಟ್ಟಣ, 
ದೇವನಹಳ್ಳಿ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಈ ಕೆಳಕಂಡ ಆದೇಶ ನೀಡಿರುತ್ತೇನೆ. 
ಆದೇಶ 
ನಂ.ಡಿಆರ್‌ಬಿ/ಆರ್‌/ನೋಂದಣಿ ರದ್ಧತಿ/110/2006-2007, ದಿನಾಂಕ: 31ನೇ ಜನವರಿ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಸಿಎಂಡಬ್ಲ್ಯೂ-69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಬಿ.ಎಸ್‌. ಹರೀಶ್‌, 
ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ಅಖಿಲಷಾಹಿ ಲ್ಯಾಕರ್‌ ವೇರ್‌ ಸಹಕಾರ ಸಂಘ 
ನಿ., ಚನ್ನಪಟ್ಟಣ ತಾಲ್ಲೂಕು ಈ ಸಂಘದ ನೋಂದಣಿ ಸಂ:ಡಿಆರ್‌ಸಿಎಸ್‌/102/3012/1948-49 ದಿನಾಂಕ:12.2.1949ನ್ನು ರದ್ದುಗೊಳಿಸಿ ಆದೇಶ 
ಹೊಡಡಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 31.1.2007 ರಂದು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 278 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು ದ.ಕ. ಉಪ ವಿಭಾಗ-2 
ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು-ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ/ಸಿಆರ್‌-29/2007 ೯ ದಿನಾಂಕ: 26ನೇ ಫೆಬ್ರವರಿ 2007 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
]. ಮೋನಪ್ಪ ಗೌಡ ಪ್ರಾಯ 70 ವರ್ಷ ಮೃತರ ತಂದೆ ಕಾರ್ಯನಿರ್ವಾಹಕ ಅಭಿಯಂತರರು (ವಿ) ಮೆಸ್ಕಾಂ 
2... ಉಮ್ಯಕ್ವ ಮೋನಪ್ಪ ಗೌಡರ ಪತ್ನಿ ಮೃತರ ತಾಯಿ, 60 ಉಪವಿಭಾಗ 

ವರ್ಷ ಪ್ರಾಯ ಪುತ್ತೂರು ತಾಲ್ಲೂಕು ದ.ಕ. 574 201 


3. ಬಬಿತಾ, ಪ್ರಾಯ 23 ವರ್ಷ ಮೃತರ ಸಹೋದರಿ 
ಪಂಚೋಡಿ ಪಾಲ್ತಾಡಿ ಗ್ರಾಮ ಪುತ್ತೂರು ತಾಲ್ಲೂಕು 
ಅಧಿಸೂಚನೆ 
ಅರ್ಜಿದಾರಳಾದ ಶ್ರೀ ಮೋನಪ್ಪ ಗೌಡ ಇವರು ತಮ್ಮ ಮಗನಾದ ಶ್ರೀ ವೆಂಕಪ್ಪ ಗೌಡ ಇವರು 1ನೇ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, 
ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 13.7.2006 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, ಅವಲಂಬಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆಯು ಸರ್ಕಾರಿ ರಾಜ್ಯ ಪತ್ರದಲ್ಲಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೩೩ 





ಪ್ರಕಟಣೆಯಾದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಲೇಮು ಅರ್ಜಿ/ತಕರಾರು ಅರ್ಜಿ ಸ್ವೀಕರಿಸದಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ 
ತಿಳಿಸಲಾಗಿದೆ. 


ದಾ 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 280 ದ.ಕ. ಉಪ ವಿಭಾಗ-2, ಮಂಗಳೂರು. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು ದ.ಕ. ಉಪ ವಿಭಾಗ-2 
ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು-ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ/ಎಸ್‌ಆರ್‌-30/2007 ದಿನಾಂಕ: 26ನೇ ಫೆಬ್ರವರಿ 2007 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಮೋನಪ್ಪ ಗೌಡ ೨/೦ 1916 ಲಿಂಗಪ್ಪಗೌಡ ಪ್ರಾಯ 70 ವರ್ಷ 1. ದಿ ಎಕ್ಸಿಕ್ಯೂಟಿವ್‌ ಇಂಜಿನಿಯ್‌ (ಇಲೇ) "ಮೆಸ್‌ಕಾಂ' 
2.  ಉಮಕ್ವ /೦ ಮೋನಪ್ಪ ಗೌಡ ಪ್ರಾಯ 60 ವರ್ಷ ಪುತ್ತೂರು ಡಿವಿಜನ್‌ ಪುತ್ತೂರು ತಾಲ್ಲೂಕು ದ.ಕ. 


3. ಬಬಿತ ಔ/೦ ಮೋನಪ್ಪಗೌಡ ಪ್ರಾಯ 23 ವರ್ಷ ಪಂಚೋಡಿ 
ಪಾಲಾಂತಿ ವಿಲೇಜ್‌ ಪುತ್ತೂರು ತಾಲ್ಲೂಕು ದ.ಕ. 
ಅಧಿಸೂಚನೆ 
ಅರ್ಜಿದಾರರಾದ ಶ್ರೀ ಮೋನಪ್ಪ ಗೌಡ ಇವರು ತಮ್ಮ ಮಗನಾದ ಶ್ರೀ ವೆಂಕಪ್ಪ ಗೌಡ ಇವರು 1ನೇ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, 
ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 13.7.2006 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, ಅವಲಂಬಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಲೇಮು ಅರ್ಜಿ/ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 281 ದ.ಕ. ಉಪ ವಿಭಾಗ-2, ಮಂಗಳೂರು. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ್‌ ಜಿಲ್ಲೆ, ಬೀದರ್‌ 
ವಿಷಯ: ಸಮಾಪನೆಗೊಂಡ ಶ್ರೀ ಕೃಷ್ಣ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಅಂದೇಸಾಂಗಾವಿ ತಾ: ಭಾಲ್ಕಿ ಇದರ ನೋಂದಣಿ 
ಸಂಖ್ಯೆ ರದ್ದು ಪಡಿಸುವ ಕುರಿತು. 
ಉಲ್ಲೇಖ: 1. ಈ ಕಛೇರಿ ಆದೇಶ ಸಂಖ್ಯೆ:ಡಿಆರ್‌ಎಫ್‌/ವಿ1/ಎಲ್‌ಕ್ಯೂಎನ್‌/4247/ ದಿನಾಂಕ: 8.12.1999. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಉಪ ವಿಭಾಗ, ಬೀದರ್‌ ಇವರ ಪತ್ರ ಸಂಖ್ಯೆ/ಸನಿಬಿ1/ವಿ7 
ಸಮಾಪನೆ/2006-2007/2673/ ದಿನಾಂಕ: 25.1.2007. 


ಶ್ರೀ ಕೃಷ್ಣ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಅಂದೇಸಾಂಗಾವಿ ತಾ: ಭಾಲ್ಕಿ ಈ ಸಂಘವು ಸಂಖ್ಯೆ/ಆರ್‌ಎಸ್‌ಆರ್‌/ಬಿಡಿಆರ್‌/ 
ಎಂಪಿಸಿಎಸ್‌/3719/1975-76 ದಿನಾಂಕ: 16.6.1975 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯ ಚಟುವಟಿಕೆಗಳು ಪೂರ್ಣ ಸ್ಥಗಿತಗೊಂಡಿದ್ದರಿಂದ 
ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ 
ಅಭಿವೃದ್ಧಿ ಅಧಿಕಾರಿ, ಭಾಲ್ಕಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ನೊಂದಣಿ ಸಂಖ್ಯೆ 
ರದ್ದುಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಮೂಲಕ ಉಲ್ಲೇಖ (2ರ ಮುಖೇನ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರು ಸಂಘದಲ್ಲಿ ಯಾವುದೇ ಆಸ್ತಿ-ಜವಾಬ್ದಾರಿ ಇರುವುದಿಲ್ಲ ಮತ್ತು ಸಂಘದಿಂದ ಸರ್ಕಾರಕ್ಕೆ 
ಬರಬೇಕಾದ ಯಾವುದೇ ಬಾಕಿ ಇಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಹಾಗೂ ಸಂಘದ ಹೆಸರಿನಲ್ಲಿ ಇರುವ ಶಿಲ್ಕು ಹಣವನ್ನು ಉಪ ನಿಬಂಧಕರ 
ಪಿ.ಡಿ. ಖಾತೆಗೆ ವರ್ಗಾಯಿಸಿ ಸಂಘದ ನೊಂದಣಿ ಸಂಖ್ಯೆ ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ!ಉನಿಬಿ/ವಿ1/ಸಮಾಪನೆ/ಸಿಆರ್‌- /2006-2007/4324 ದಿನಾಂಕ: 15/22ನೇ ಫೆಬ್ರವರಿ 2007 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/200ದಿನಾಂಕ: 21.11.2001 ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತ ಕೆ.ಎಸ್‌. 
ಗಿರಿಸಾಗರ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ ಬೀದರ್‌ ಆದ ನಾನು ಸಮಾಪನೆಗೊಂಡ ಶ್ರೀ ಕೃಷ್ಣ ಹಾಲು ಉತ್ಪಾದಕರ 
ಸಹಕಾರ ಸಂಘ ನಿ, ಅಂಬೇಸಾಂಗಾವಿ ತಾ: ಭಾಲ್ಕಿ ಇದರ ನೊಂದಣಿ ಸಂಖ್ಯೆ/ಆರ್‌ಎಸ್‌ಆರ್‌/ಬಿಡಿಆರ್‌/ಎಂಪಿಸಿಎಸ್‌/3719/1975-76 ದಿನಾಂಕ: 
16.6.1975 ನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂದ ಕಾರ್ಯಾಚಟುವಟಿಕೆಗಳು ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಈ 
ಸಂಘವು ಆಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳ 1960ರ ನಿಯೆಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 


೧೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 





ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 15.2.2007 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 282 ಬೀದರ್‌ ಜಿಲ್ಲೆ, ಬೀದರ್‌. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ್‌ ಜಿಲ್ಲೆ, ಬೀದರ್‌ 
ವಿಷಯ: ಸಮಾಪನೆಗೊಂಡ ಕೃಷಿ ಸೇವಾ ಸಹಕಾರ ಸಂಘ ನಿ, ಮದರಗಿ ತಾ: ಹುಮನಾಬಾದ ಇದರ ನೋಂದಣಿ ಸಂಖ್ಯೆ ರದ್ದು 


ಪಡಿಸುವ ಕುರಿತು. 
ಉ ಗ್ಲೇಖ: 1. ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌ಎಫ್‌!ವಿ1/ಎಲ್‌ಕ್ಕೂಡಿ/1976-77 ದಿನಾಂಕ: 5.10.76 ಹಾಗೂ 31.1.2006. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಉಪ ವಿಭಾಗ, ಬೀದರ್‌ ಇವರ ಪತ್ರ ಸಂಖ್ಯೆ/ಸನಿಬಿ1/ವಿ7/ 
ಸಮಾಪನೆ/2006-2007/ ದಿನಾಂಕ: 25.1.2007. 
ಪ್ರಸ್ತಾವನೆ: 


28.1.1954 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯ ಚಟುವಟಿಕೆಗಳು ಪೂರ್ಣ ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹುಮನಾಬಾದ 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ನೊಂದಣಿ ಸಂಖ್ಯೆ ರದ್ದುಪಡಿಸಲು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಬೀದರ್‌ ಇವರ ಮೂಲಕ ಉಲ್ಲೇಖ (2ರ ಮುಖೇನ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಬೀದರ್‌ ಇವರು ಸಂಘದಲ್ಲಿ ಯಾವುದೇ ಆಸ್ತಿ-ಜವಾಬ್ದಾರಿ ಇರುವುದಿಲ್ಲ ಮತ್ತು ಸಂಘದಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿ 
ಇಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಹಾಗೂ ಸಂಘದ ಹೆಸರಿನಲ್ಲಿ ಇರುವ ಶಿಲ್ಕು ಹಣವನ್ನು ಉಪ ನಿಬಂಧಕರ ಪಿ.ಡಿ. ಖಾತೆಗೆ ವರ್ಗಾಯಿಸಿ 
ಸಂಘದ ನೊಂದಣಿ ಸಂಖ್ಯೆ ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಸಂಖ್ಯೆ/ಉನಿಬಿ/ವಿ1ಸಮಾಪನೆ/ಸಿಆರ್‌- /2006-2007/4330 ದಿನಾಂಕ: 15/22ನೇ ಫೆಬ್ರವರಿ 2007 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/200ದಿನಾಂಕ: 21.11.2001 ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತ ಕೆ.ಎಸ್‌. 
ಗಿರಿಸಾಗರ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ ಬೀದರ್‌ ಆದ ನಾನು ಸಮಾಪನೆಗೊಂಡ ಕೃಷಿ ಸೇವಾ ಸಹಕಾರ ಸಂಘ ನಿ, 
ಮದರಗಿ ತಾ: ಹುಮನಾಬಾದ ಇದರ ನೊಂದಣಿ ಸಂಖ್ಯೆ/84ACS/BDR/1953-54 ದಿನಾಂಕ: 28.1.1954 ನ್ನು ರದ್ದುಗೊಳಿಸಿ ಆದೇಶ 
ಹೊಡಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯಾಚಟುವಟಿಕೆಗಳು ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಈ 
ಸಂಘವು ಆಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳ 1960ರ ನಿಯೆಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 15.2.2007 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 283 ಬೀದರ್‌ ಜಿಲ್ಲೆ, ಬೀದರ್‌. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬೀದರ್‌ ಜಿಲ್ಲೆ, ಬೀದರ್‌ 

ವಿಷಯ: ಸಮಾಪನೆಗೊಂಡ ಸೇವಾಲಾಲ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಧನ್ನೂರಾ ತಾಂಡಾ ತಾ: ಭಾಲ್ಕಿ ಇದರ 

ನೋಂದಣಿ ಸಂಖ್ಯೆ ರದ್ದು ಪಡಿಸುವ ಕುರಿತು. 

ಉಲ್ಲೇಖ: 1. ಈ ಕಛೇರಿ ಆದೇಶ ಸಂಖ್ಯೆ:ಡಿಆರ್‌ಎಫ್‌/ವಿ1ಎಲ್‌ಕ್ಕೂಡಿ/1992-93 ದಿನಾಂಕ: 17.11.92. 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಉಪ ವಿಭಾಗ, ಬೀದರ್‌ ಇವರ ಪತ್ರ ಸಂಖ್ಯೆ/ಸನಿಬಿ1ವಿ7/ 
ಸಮಾಪನೆ/2006-2007/ ದಿನಾಂಕ: 25.1.2007. 
ಪ್ರಸ್ತಾವನೆ: 

ಸೇವಾಲಾಲ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಧನ್ನೂರಾ ತಾಂಡಾ ತಾ: ಭಾಲ್ಕಿ ಈ ಸಂಘವು 
ಸಂಖೈೆ/AR1/BDR/553/1966-67 ದಿನಾಂಕ: 29.4.1967 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯ ಚಟುವಟಿಕೆಗಳು ಪೂರ್ಣ 
ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1ರ ಆದೇಶದಲ್ಲಿ 
ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಭಾಲ್ಕಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು 
ಸಂಘದ ನೊಂದಣಿ ಸಂಖ್ಯೆ ರದ್ದುಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಮೂಲಕ ಉಲ್ಲೇಖ ()ರ ಮುಖೇನ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರು ಸಂಘದಲ್ಲಿ ಯಾವುದೇ ಆಸ್ತಿ-ಜವಾಬ್ದಾರಿ ಇರುವುದಿಲ್ಲ 
ಮತ್ತು ಸಂಘದಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿ ಇಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಹಾಗೂ ಸಂಘದ ಹೆಸರಿನಲ್ಲಿ ಇರುವ ಶಿಲ್ಕು 
ಹಣವನ್ನು ಉಪ ನಿಬಂಧಕರ ಪಿ.ಡಿ. ಖಾತೆಗೆ ವರ್ಗಾಯಿಸಿ ಸಂಘದ ನೊಂದಣಿ ಸಂಖ್ಯೆ ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು 
ಪರಿಗಣಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೩೫ 





ಆದೇಶ 
ಸಂಖ್ಯೆ/ಉನಿಬಿ/ವಿ1ಸಮಾಪನೆ/ಸಿಆರ್‌- /2006-2007/4318 ದಿನಾಂಕ: 15/22ನೇ ಫೆಬ್ರವರಿ 2007 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/200ದಿನಾಂಕ: 21.11.2001 ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತ ಕೆ.ಎಸ್‌. 
ಗಿರಿಸಾಗರ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ ಬೀದರ್‌ ಆದ ನಾನು ಸಮಾಪನೆಗೊಂಡ ಸೇವಾಲಾಲ ಹಾಲು ಉತ್ಪಾದಕರ 
ಸಹಕಾರ ಸಂಘ ನಿ, ಧನ್ನೂರಾ ತಾಂಡಾ ತಾ: ಭಾಲ್ಕಿ ಇದರ ನೊಂದಣಿ ಸಂಖೈ/AR1/BDR/553/1996-67 ದಿನಾಂಕ: 29.4.1967 ನ್ನು 
ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂದ ಕಾರ್ಯಾಚಟುವಟಿಕೆಗಳು ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಈ 
ಸಂಘವು ಆಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳ 1960ರ ನಿಯೆಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 15.2.2007 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 284 ಬೀದರ್‌ ಜಿಲ್ಲೆ, ಬೀದರ್‌. 


DIRECTORATE OF ECONOMICS AND STATISTICS, BANGALORE-1, 
Consumer Price Index Numbers for Industrial Workers 











No. DES 23 PWX 2005 Month : December 2006 
State : Karnataka. Base : 1987-88=100 Date : 28-02-2007 
Group/Sub-Group Bell- | Bhad- | Da- Dan- Gul- Hari Has- Man Man Rai- | Tum 
ary -ra- van- deli Bar- -har san -dya -ga- chur -kur 
Vathi | gere Ga lore 
1 2 3 4 5 6 7 8 9 10 11 12 
I. | FOOD: 





(a) Cereals & Products 401 449 | 433 | 372 345 390 385 391 302 340 | 379 














(b) Pulses & Products 335 | 416 | 427 | 478 | 346 | 396 434 448 434 357 | 396 
(c) Oil & Fats 256 | 284 | 253 | 284 | 257 | 277 279 304 233 280 | 286 
(d) Meat, Fish & Eggs 408 | 448 | 393 | 496 | 461 406 363 408 607 477 | 401 
(6) Milk & Products 347 | 282 | 347 | 330 | 312 | 343 258 356 300 311 | 285 





(ಗಿ Condiments & Spices | 291 369 | 401 | 438 390 316 343 326 315 383 | 317 





(6) Vegetables & Fruits 282 382 | 459 | 400 352 326 329 351 376 296 | 457 





(h) Other Food 306 | 396 | 386 | 358 | 340 | 319 327 313 290 325 | 339 





FOOD GROUP INDEX 348 | 395 | 401 | 383 34 353 347 374 356 343 | 358 





Il. | Pan, Supari, Tobacco & 329 360 | 397 | 341 578 | 481 372 478 292 365 | 379 











Intoxicants 
Ill. | Fuel & Light 370 321 326 | 457 320 335 354 333 291 481 300 
IV | Housing 100 100 100 100 100 100 100 100 100 100 | 100 
V. | Clothing, Bedding & 258 253 | 241 375 283 266 349 381 242 468 | 214 
Footwear 





VI | Miscellaneous: 

































































(a) Medical Care 628 498 | 386 | 291 314 268 386 329 359 436 | 216 
(b) Education, 364 359 |518| 239 391 483 352 303 435 345 | 326 
Recreation & 

Amusement 

(c) Transport & 416 445 | 358 | 655 595 423 400 566 608 390 | 440 
Communication 

(d) Personal Care & 271 288 | 261 267 283 252 303 301 278 260 | 270 
effects 

(e) Others 361 369 | 289 | 462 293 273 273 288 241 466 | 243 
Miscellaneous Group 394 363 | 342 | 353 346 325 332 313 373 378 | 284 
GENERAL INDEX 320 336 | 335 | 356 315 310 318 334 318 345 | 283 
To convert to Base 1960 | 7.39 9.19 | 8.27 ನ 8.26 8.56 9.25 7.92 9.31 

Multiply by Linking 

Factor. 





for Director, 








೧೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 





GOVERNMENT OF INDIA 
MINISTRY OF LABOUR 

LABOUR BUREAU 
‘Cleremount Shimla-171004 
Dated: 2” FEBRUARY 2007 

CONSUMER PRICE INDEX NUMBERS FOR INDUSTRIAL WORKERS 

(BASE-2001=100) 

MONTH: DECEMBER 2006 




























































































Group / Sub-group / Centre BANGALORE | BELGAUM HUBLI MERCARA | MYSORE 
DHARWAD 
IA : Food 
(a) Cereals & Products 129 119 131 111 122 
(b) Pulses and Products 133 131 138 136 137 
(c) Oils & Fats 162 152 149 150 143 
(d) Meat, Fish & Eggs 140 149 141 123 138 
(e) Milk & Products 123 122 100 118 127 
(f) Condiments & Spices 138 116 131 118 138 
(g) Vegetables & Fruits 142 162 153 128 139 
(h) Other Food 128 122 124 126 121 
FOOD GROUP 133 129 130 121 129 
Pan, Supari, Tobacco & 129 111 117 112 122 
intoxicants 
Fuel and Light 146 143 128 104 147 
Housing Index 124 112 121 104 117 
Clothing, Bedding and Footwear 98 113 117 113 109 
Miscellaneous 
(a) Medical Care 137 132 112 124 124 
(b) Education, Recreation & 132 132 119 130 112 
Amusement 
(c) Transport and 169 183 180 154 157 
Communication 
(d) Personal Care & Effects 129 112 116 114 116 
(e) Others 113 110 114 113 135 
Miscellaneous Group 142 134 129 127 129 
GENERAL INDEX 132 128 128 117 127 
VIRENDER SINGH 
P.R. 285 Senior Statistical Officer 


ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರ, ದಾವಣಗೆರೆ 
ಶ್ರೀ ಡಿ. ದೇವರಾಜ ಅರಸು ಬಡಾವಣೆ, “ಎ” ಬ್ಲಾಕ್‌, ಪಿ.ಬಿ. ರಸ್ತೆ, ದಾವಣಗೆರೆ - 577 006 
ನಂ:ದಾನಪ್ರಾ:ಯೋವಿ:ಮಯೋಪ:1:107:2006-07, ದಿನಾಂಕ: 13ನೇ ಫೆಬ್ರವರಿ 2007 
ಫಾರಂ ನಂ-2 
(ರೂಲ್‌ - 27) 

ದಾವಣಗೆರೆ ಜಿಲ್ಲೆ, ದಾವಣಗೆರೆ-ಹರಿಹರ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆ ಪರಿಷ್ಕೃತ- 1ರ ಪ್ರಕಟಣೆ 

ಸಾರ್ವಜನಿಕರ ಗಮನಕ್ಕೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ದಾವಣಗೆರೆ ಜಿಲ್ಲೆ, ದಾವಣಗೆರೆ-ಹರಿಹರ ಸ್ಥಳೀಯ ಯೋಜನಾ 
ಪ್ರದೇಶದ ಮಹಾಯೋಜನೆ ಪರಿಷ್ಕೃತ-1ಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 13(1) ರನ್ವಯ ಕರ್ನಾಟಕ 
ಸರ್ಕಾರವು ಆದೇಶ ಸಂ:ನಅಇ:4:ಬೆಂರೂಪ್ರಾ:2007 ಬೆಂಗಳೂರು ದಿನಾಂಕ:11.1.2007 ರಲ್ಲಿ ತಾತ್ಕಾಲಿಕ ಅನುಮೋದನೆ ನೀಡಿರುತ್ತದೆ. ಈ 
ಯೋಜನೆಯ ನಕ್ಷೆ ಮತ್ತು ಯೋಜನಾ ವರದಿಯನ್ನು ಪ್ರಾಧಿಕಾರದಲ್ಲಿ ಕಛೇರಿಯ ಕೆಲಸದ ವೇಳೆಯಲ್ಲಿ ಸಾರ್ವಜನಿಕ ಅವಗಾಹನೆಗಾಗಿ 
ಪ್ರಕಟಿಸಲಾಗಿರುತ್ತದೆ. 

ಈ ಮಹಾ ಯೋಜನೆ ಪರಿಷ್ಕೃತ-1 ಬಗೆಗೆ ಯಾರಾದರೂ ಆಕ್ಷೇಪಣೆ ಅಥವಾ ಸಲಹೆ ಸೂಚನೆ ಮಾಡುವುದಿದ್ದಲ್ಲಿ ಈ ಪ್ರಕಟಣೆಯನ್ನು 
ಪ್ರಕಟಿಸಿದ 60 ದಿನದೊಳಗಾಗಿ ದಾವಣಗೆರೆ ನಗರಾಭಿವೃದ್ದಿ ಪ್ರಾಧಿಕಾರಕ್ಕೆ ಖುದ್ದಾಗಿಯಾಗಲಿ ಅಥವಾ ನೊಂದಾಯಿತ ಅಂಚೆಯ ಮೂಲಕವಾಗಲಿ ಕಛೇರಿ 
ವೇಳೆಯಲ್ಲಿ ಸಲ್ಲಿಸತಕ್ಕದ್ದು. 

ಆಯುಕ್ತರು, 
ಪಿ.ಡಿ. 30 ನಗರಾಭಿವೃದ್ಧಿ ಪ್ರಾಧಿಕಾರ ದಾವಣಗೆರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೩೭ 





ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 
ವಿಷಯ: ಶ್ರೀ ಸೋಮಣ್ಣ ಬಿನ್‌ ಸಂಜೀವಯ್ಯ ರವರು ಚಾಮರಾಜನಗರ ಜಿಲ್ಲಾ ಪಂಚಾಯತಿ ಸಾರ್ವತ್ರಿಕ 
ಚುನಾವಣೆ-2005 ರಲ್ಲಿ ಯಳಂದೂರು ತಾಲ್ಲೂಕಿನ 21-ಯಳಂದೂರು ಜಿಲ್ಲಾ ಪಂಚಾಯತಿ ಚುನಾವಣಾ 
ಕ್ಷೇತ್ರದಿಂದ ಸ್ಪರ್ಧಿಸಿ ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ 
ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ ರವರ ಪತ್ರ ಸಂಖ್ಯೆ: ಇಎಲ್‌ಎನ್‌(2)ಸಿಆರ್‌.108/ 
2005-06 ದಿನಾಂಕ: 18.02.2006 
2) ಆಯೋಗದ ನೋಟೀಸು ಸಂಖ್ಯೆ: ರಾಚುಆ/152/ಟಿಜೆಡ್‌ಪಿ/2005, ದಿನಾಂಕ: 13.03.2006. 
3) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ, ರವರ ಪತ್ರ ಸಂಖ್ಯೆ: ಇಎಲ್‌ಎನ್‌(2)ಸಿಆರ್‌.108/ 
2005-06, ದಿನಾಂಕ: 16.11.2006 
ಪ್ರಸ್ತಾವನೆ: 

ಚಾಮರಾಜನಗರ ಜಿಲ್ಲಾ ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಯಳಂದೂರು 21-ಯಳಂದೂರು ಜಿಲ್ಲಾ ಪಂಚಾಯತಿ 
ಚುನಾವಣಾ ಕ್ಟೇತ್ರದಿಂದ ಸಾರ್ವತ್ರಿಕ ಚುನಾವಣೆ 2005ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀ ಸೋಮಣ್ಣ ಬಿನ್‌ 
ಸಂಜೀವಯ್ಯ ರವರು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ 
ಪಂಚಾಯತ್‌ ರಾಜ್‌ (ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು 
ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ 
ಮಿತಿ) ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ 
ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು 
ಉಲ್ಲೇಖ (1)ರ ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ ರಾಜ್‌ 
(ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ ಖಂಡ 
6ರ ಉಪಖಂಡ 5 ರನ್ವಯ ಆಯೋಗದಿಂದ ಉಲ್ಲೇಖ (2) ರ ದಿನಾಂಕ: 13-03-2006 ರಂದು ಅಭ್ಯರ್ಥಿಗೆ ನೋಟೀಸನ್ನು 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದ್ದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಅಭ್ಯರ್ಥಿಗೆ ಜಾರಿ ಮಾಡಿಸಿ, ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ 
ಕಳುಹಿಸಿರುತ್ತಾರೆ. ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಉಲ್ಲೇಖ (3)ರ 
ಜಿಲ್ಲಾಧಿಕಾರಿಗಳ... ವರದಿಯಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು 
ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ 37(01) ಟಿಜಡ್‌ಪಿ 2007, ಬೆಂಗಳೂರು, ದಿನಾಂಕ: 09ನೇ ಮಾರ್ಚ್‌ 2007 

ಮೇಲೆ ವಿವರಿಸಿರುವಂತೆ ಚಾಮರಾಜನಗರ ಜಿಲ್ಲಾ ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ಯಳಂದೂರು ತಾಲ್ಲೂಕಿನ 21- 
ಯಳಂದೂರು ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಟೇತ್ರದಿಂದ ಸಾರ್ವತ್ರಿಕ ಚುನಾವಣೆ 2005 ರಲ್ಲಿ ಸ್ಪರ್ಧಿಸಿದ್ದ ಶ್ರೀ 
ಸೋಮಣ್ಣ ಬಿನ್‌ ಸಂಜೀವಯ್ಯ ಇವರು, ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ 
ಅಥವಾ ಸಮರ್ಥನೆ ಇಲ್ಲವೆಂದು ದೃಢಪಟ್ಟರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ 
ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ 
ಅನರ್ಕರೆಂದು ಘೋಷಿಸಿರುತ್ತದೆ. 

ಆಯುಕ್ತರು, 
ಪಿ.ಆರ್‌. 348 ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 

ವಿಷಯ: ಶ್ರೀಮತಿ ಮಹದೇವಮ್ಮ ಕೋಂ ಎಂ. ನಂಜುಂಡಸ್ವಾಮಿ ರವರು ಚಾಮರಾಜನಗರ ಜಿಲ್ಲೆ ಯಳಂದೂರು 

ತಾಲ್ಲೂಕು ಪಂಚಾಯತಿ ಸಾರ್ವತ್ರಿಕ ಚುನಾವಣೆ-2005 ರಲ್ಲಿ 08-ಮದ್ದೂರು ತಾಲ್ಲೂಕು ಪಂಚಾಯತಿ 
ಚುನಾವಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ 
ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ 
ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ ರವರ ಪತ್ರ ಸಂಖ್ಯೆ: ಇವಎಲ್‌ಎನ್‌(2)ಸಿಆರ್‌.108/ 
2005-06 ದಿನಾಂಕ: 18.02.2006 
2) ಆಯೋಗದ ನೋಟೀಸು ಸಂಖ್ಯೆ: ರಾಚುಆ/152/ಟಿಜೆಡ್‌ಪಿ/2005, ದಿನಾಂಕ: 14.03.2006. 
3) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ, ರವರ ಪತ್ರ ಸಂಖ್ಯೆ: ಇಎಲ್‌ಎನ್‌(2)ಸಿಆರ್‌.108/ 
2005-06, ದಿನಾಂಕ: 16.11.2006 


೧೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 





ಪ್ರಸ್ತಾವನೆ: 

` ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 08-ಮದ್ದೂರು ಜಿಲ್ಲಾ ಪಂಚಾಯತಿ 
ಚುನಾವಣಾ ಕ್ಬೇತ್ರದಿಂದ ಸಾರ್ವತ್ರಿಕ ಚುನಾವಣೆ 2005ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀಮತಿ ಮಹದೇವಮ್ಮ ಕೋಂ 
ಎಂ. ನಂಜುಂಡಸ್ವಾಮಿ ರವರು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ 
ಪಂಚಾಯತ್‌ ರಾಜ್‌ (ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು 
ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ 
ಮಿತಿ) ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ 
ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು 
ಉಲ್ಲೇಖ (1)ರ ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ ರಾಜ್‌ 
(ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ ಖಂಡ 
6ರ ಉಪಖಂಡ 5 ರನ್ವಯ ಆಯೋಗದಿಂದ ಉಲ್ಲೇಖ (2) ರ ದಿನಾಂಕ: 14-03-2006 ರಂದು ಅಭ್ಯರ್ಥಿಗೆ ನೋಟೀಸನ್ನು 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದ್ದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಜಾರಿ ಮಾಡಿಸಿ, ಜಿಲ್ಲಾಧಿ ಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ 
ಕಳುಹಿಸಿರುತ್ತಾರೆ. ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಉಲ್ಲೇಖ (3)ರ 
ಜಿಲ್ಲಾಧಿಕಾರಿಗಳ ವರದಿಯಲ್ಲಿ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು 
ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ 38(01) ಟಿಜಡ್‌ಪಿ 2007, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2007 

ಮೇಲೆ ವಿವರಿಸಿರುವಂತೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 08- 
ಮದ್ದೂರು ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಬೇತ್ರದಿಂದ ಸಾರ್ವತ್ರಿಕ ಚುನಾವಣೆ 2005 ರಲ್ಲಿ ಸ್ಪರ್ಧಿಸಿದ್ದ ಶ್ರೀಮತಿ 
ಮಹದೇವಮ್ಮ ಕೋಂ ಎಂ. ನಂಜುಂಡಸ್ವಾಮಿ ಇವರು, ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ 
ಸರಿಯಾದ ಕಾರಣ ಅಥವಾ ಸಮರ್ಥನೆ ಇಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು 
ಕರ್ನಾಟಿಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು 
ವರ್ಷಗಳ ಅವಧಿಗೆ ಅನರ್ಹರೆಂದು ಘೋಷಿಸಿರುತ್ತದೆ. 

ಆಯುಕ್ತರು, 
ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 

ವಿಷಯ: ಶ್ರೀಮತಿ ಶೀಲಾ ಕೋಂ ನಂಜುಂಡಸ್ವಾಮಿ ರವರು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು 

ಪಂಚಾಯತಿ ಸಾರ್ವತ್ರಿಕ ಚುನಾವಣೆ-2005 ರಲ್ಲಿ 10-ಯರಗಂಬಳ್ಳಿ. ತಾಲ್ಲೂಕು ಪಂಚಾಯತಿ 

ಚುನಾವಣಾ ಕ್ಬೇತ್ರದಿಂದ ಸ್ಪರ್ಧಿಸಿ ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ 

ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ ರವರ ಪತ್ರ ಸಂಖ್ಯೆ: ಇಎಲ್‌ಎನ್‌(2)ಸಿಆರ್‌.108/ 

2005-06 ದಿನಾಂಕ: 18.02.2006 

2) ಆಯೋಗದ ನೋಟೀಸು ಸಂಖ್ಯೆ: ರಾಚುಆ/152/ಟಿಜೆಡ್‌ಪಿ/2005, ದಿನಾಂಕ: 14.03.2006. 

3) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ, ರವರ ಪತ್ರ ಸಂಖ್ಯೆ: ಇಎಲ್‌ಎನ್‌(2)ಸಿಆರ್‌.108/ 
2005-06, ದಿನಾಂಕ: 16.11.2006 

ಪ್ರಸ್ತಾವನೆ: 

ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 10-ಯರಗಂಬಳ್ಳಿ ಜಿಲ್ಲಾ 
ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಸಾರ್ವತ್ರಿಕ ಚುನಾವಣೆ 2005ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀಮತಿ ಶೀಲಾ 
ಕೋಂ ನಂಜುಂಡಸ್ವಾಮಿ ರವರು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ 
ಪಂಚಾಯತ್‌ ರಾಜ್‌ (ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು 
ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ 
ಮಿತಿ) ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ 
ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು 
ಉಲ್ಲೇಖ (1)ರ ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೩೯ 





ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ ರಾಜ್‌ 
(ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ ಖಂಡ 
6ರ ಉಪಖಂಡ 5 ರನ್ವಯ ಆಯೋಗದಿಂದ ಉಲ್ಲೇಖ (2) ರ ದಿನಾಂಕ: 14-03-2006 ರಂದು ಅಭ್ಯರ್ಥಿಗೆ ನೋಟೀಸನ್ನು 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದ್ದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಜಾರಿ ಮಾಡಿಸಿ, ಜಿಲ್ಲಾಧಿ ಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ 
ಕಳುಹಿಸಿರುತ್ತಾರೆ. ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3)ರ 
ಜಿಲ್ಲಾಧಿಕಾರಿಗಳ ವರದಿಯಲ್ಲಿಯೂ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು 
ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ 38(02) ಟಿಜಡ್‌ಪಿ 2007, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2007 

ಮೇಲೆ ವಿವರಿಸಿರುವಂತೆ ಚಾಮರಾಜನಗರ ಜಿಲ್ಲೆ ಯಳಂದೂರು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 10-ಯರಗಂಬಳ್ಳಿ 
ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಬೇತ್ರದಿಂದ ಸಾರ್ವತ್ರಿಕ ಚುನಾವಣೆ 2005 ರಲ್ಲಿ ಸ್ಪರ್ಧಿಸಿದ್ದ ಶ್ರೀಮತಿ ಶೀಲಾ ಕೋಂ 
ನಂಜುಂಡಸ್ವಾಮಿ ಇವರು, ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ 
ಸಮರ್ಥನೆ ಇಲ್ಲವೆಂದು ದೃಢಪಟ್ಟರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು 
ಘೋಷಿಸಿರುತ್ತದೆ. 

ಆಯುಕ್ತರು, 
ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 

ವಿಷಯ: ಶ್ರೀಮತಿ ತುಳಸಮ್ಮ ಕೋಂ ನಂಜನಾಯಕ ರವರು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು 

ಪಂಚಾಯತಿ ಸಾರ್ವತ್ರಿಕ ಚುನಾವಣೆ-2005 ರಲ್ಲಿ 10-ಯರಗಂಬಳ್ಳಿ. ತಾಲ್ಲೂಕು ಪಂಚಾಯತಿ 

ಚುನಾವಣಾ ಕ್ಬೇತ್ರದಿಂದ ಸ್ಪರ್ಧಿಸಿ ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ 

ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ ರವರ ಪತ್ರ ಸಂಖ್ಯೆ: ಇಎಲ್‌ಎನ್‌(2)ಸಿಆರ್‌.108/ 

2005-06 ದಿನಾಂಕ: 18.02.2006 

2) ಆಯೋಗದ ನೋಟೀಸು ಸಂಖ್ಯೆ: ರಾಚುಆ/152/ಟಿಜೆಡ್‌ಪಿ/2005, ದಿನಾಂಕ: 14.03.2006. 

3) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ, ರವರ ಪತ್ರ ಸಂಖ್ಯೆ: ಇಎಲ್‌ಎನ್‌(2)ಸಿಆರ್‌.108/ 
2005-06, ದಿನಾಂಕ: 16.11.2006 

ಪ್ರಸ್ತಾವನೆ: 

ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 10-ಯರಗಂಬಳ್ಳಿ ತಾಲ್ಲೂಕು 
ಪಂಚಾಯತಿ ಚುನಾವಣಾ ಕ್ಸೇತ್ರದಿಂದ ಸಾರ್ವತ್ರಿಕ ಚುನಾವಣೆ 2005ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀಮತಿ ತುಳಸಮ್ಮ 
ಕೋಂ ನಂಜನಾಯಕ ರವರು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ 
ಪಂಚಾಯತ್‌ ರಾಜ್‌ (ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು 
ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ 
ಮಿತಿ) ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ 
ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು 
ಉಲ್ಲೇಖ (1)ರ ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ ರಾಜ್‌ 
(ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ ಖಂಡ 
6ರ ಉಪಖಂಡ 5 ರನ್ವಯ ಅನುಸಾರ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾಂಕ: 14-03-2006 ರಂದು ಅಭ್ಯರ್ಥಿಗೆ 
ನೋಟೀಸನ್ನು ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ 
ಚುನಾವಣಾ ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದ್ದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಅಭ್ಯರ್ಥಿಗೆ ಜಾರಿ ಮಾಡಿಸಿ, ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ 
ಕಳುಹಿಸಿರುತ್ತಾರೆ. ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3)ರ 
ಜಿಲ್ಲಾಧಿಕಾರಿಗಳ... ವರದಿಯಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು 
ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 


೧೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 





ಈ ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ 38(03) ಟಿಜಡ್‌ಪಿ 2007, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2007 

ಮೇಲೆ ವಿವರಿಸಿರುವಂತೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 10- 
ಯರಗಂಬಳ್ಳಿ ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಸಾರ್ವತ್ರಿಕ ಚುನಾವಣೆ 2005 ರಲ್ಲಿ ಸ್ಪರ್ಧಿಸಿದ್ದ ಶ್ರೀಮತಿ 
ತುಳಸಮ್ಮ ಕೋಂ ನಂಜನಾಯಕ ಇವರು, ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ 
ಅಥವಾ ಸಮರ್ಥನೆ ಇಲ್ಲವೆಂದು ದೃಢಪಟ್ಟರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ 
ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ 
ಅನರ್ಕರೆಂದು ಘೋಷಿಸಿರುತ್ತದೆ. 

ಆಯುಕ್ತರು, 
ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 

ವಿಷಯ: ಶ್ರೀ ರಾಮನಾಯಕ ಬಿನ್‌ ಲೇಟ್‌ ಬೆಟ್ಟನಾಯಕ ರವರು ಚಾಮರಾಜನಗರ ಜಿಲ್ಲೆ ಯಳಂದೂರು 

ತಾಲ್ಲೂಕು ಪಂಚಾಯತಿ ಸಾರ್ವತ್ರಿಕ ಚುನಾವಣೆ-2005 ರಲ್ಲಿ 01-ಅಗರ ತಾಲ್ಲೂಕು ಪಂಚಾಯತಿ 
ಚುನಾವಣಾ ಕ್ಬೇತ್ರದಿಂದ ಸ್ಪರ್ಧಿಸಿ ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ 
ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ 
ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ ರವರ ಪತ್ರ ಸಂಖ್ಯೆ: ಇಎಲ್‌ಎನ್‌(2)ಸಿಆರ್‌.108/ 
2005-06 ದಿನಾಂಕ: 18.02.2006 
2) ಆಯೋಗದ ನೋಟೀಸು ಸಂಖ್ಯೆ: ರಾಚುಆ/152/ಟಿಜೆಡ್‌ಪಿ/2005, ದಿನಾಂಕ: 14.03.2006. 
3) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ, ರವರ ಪತ್ರ ಸಂಖ್ಯೆ: ಇವಎಲ್‌ಎನ್‌(2)ಸಿಆರ್‌.108/ 
2005-06, ದಿನಾಂಕ: 16.11.2006 
ಪ್ರಸ್ತಾವನೆ: 

ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 01-ಅಗರ ಜಿಲ್ಲಾ ಪಂಚಾಯತಿ 
ಚುನಾವಣಾ ಕ್ಟೇತ್ರದಿಂದ ಸಾರ್ವತ್ರಿಕ ಚುನಾವಣೆ 2005ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀ ರಾಮನಾಯಕ ಬಿನ್‌ ಲೇಟ್‌ 
ಬೆಟ್ಟನಾಯಕ ರವರು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ 
ಪಂಚಾಯತ್‌ ರಾಜ್‌ (ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು 
ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ 
ಮಿತಿ) ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ 
ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು 
ಉಲ್ಲೇಖ (1)ರ ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ ರಾಜ್‌ 
(ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ ಖಂಡ 
6ರ ಉಪಖಂಡ 5 ರನ್ವಯ ಅನುಸಾರ ಆಯೋಗದಿಂದ ಉಲ್ಲೇಖ (2) ರ ದಿನಾಂಕ: 14-03-2006 ರಂದು ಅಭ್ಯರ್ಥಿಗೆ 
ನೋಟೀಸನ್ನು ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ 
ಚುನಾವಣಾ ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದ್ದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಅಭ್ಯರ್ಥಿಗೆ ಜಾರಿ ಮಾಡಿಸಿ, ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ 
ಕಳುಹಿಸಿರುತ್ತಾರೆ. ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3)ರ 
ಜಿಲ್ಲಾಧಿಕಾರಿಗಳ  ವರದಿಯಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು 
ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ 38(04) ಟಿಜಡ್‌ಪಿ 2007, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2007 

ಮೇಲೆ ವಿವರಿಸಿರುವಂತೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 01-ಅಗರ 
ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಸಾರ್ವತ್ರಿಕ ಚುನಾವಣೆ 2005 ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ರಾಮನಾಯಕ ಬಿನ್‌ 
ಲೇಟ್‌ ಬೆಟ್ಟನಾಯಕ ಇವರು, ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ 
ಸಮರ್ಥನೆ ಇಲ್ಲವೆಂದು ದೃಢಪಟ್ಟರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು 
ಘೋಷಿಸಿರುತ್ತದೆ. 

ಆಯುಕ್ತರು, 


ಪಿ.ಆರ್‌. 359 ರಾಜ್ಯ ಚುನಾವಣಾ ಆಯೋಗ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೪೧ 





ಗೃಹ ಆಯುಕ್ಕರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1) ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಕಗೃಮಂ. ಭೂಸ್ವಾವಿ: 56/06-07, ದಿನಾಂಕ:20ನೇ ಮಾರ್ಚ್‌ 2007 
ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಕರ್ನಾಟಕ ಗೃಹ ಮಂಡಳಿಯ ವಸತಿ ಯೋಜನೆಗೆ ಬೇಕಾಗುವುದೆಂದು ಗೃಹ ಆಯುಕ್ತರು, 
ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ರವರಿಗೆ ಕಂಡು ಬಂದಿದೆ. 
1991 ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33 ರಲ್ಲಿ ತಿದ್ದು ಪಡಿಯಾದ 1894 ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 4(2) ನೆಯ ಪ್ರಕರಣದಲ್ಲಿ ವಿಹಿತವಾದ 
ಅಧಿಕಾರವನ್ನು ಉಪಯೋಗಿಸಲು ಗೃಹ ಆಯುಕ್ಕರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಲಾಗಿದೆ. 
ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯೂ ಭೂಸ್ವಾಧೀನದ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ 
ತಾರೀಖಿನಿಂದ 30 ದಿನಗಳೊಳಗಾಗಿ 1991 ನೇ ಇಸವಿ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ ಕಾಯ್ದೆ 33 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಸಂಗ್ರಹಣ ಅಧಿನಿಯಮದ 3 ರ 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, 
ಬೆಂಗಳೂರು ರವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು, ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರು ಅಥವಾ ಬೇರೆ ಯಾವುದೇ 
ಅಧಿಕಾರಿಗೆ ಅಡಚಣೆಗಳನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. 
ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಇನ್ನಾವುದೇ ರೀತಿ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ 
ಅಧಿಸೂಚನೆ ಪ್ರಕಟವಾದ ನಂತರ ಗೃಹ ಆಯುಕ್ತರ ಮಂಜೂರಾತಿಯನ್ನು ಪಡೆಯದೆಯೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತವಾಗಿ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ 
ಅಂತಹ ಭೂ ಪರಬಾರೆಯ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24 ನೇ ಪ್ರಕರಣದ ಮೇರೆಗೆ ಉಪೇಕ್ಸಿಸಲಾಗುವುದು. 
ಸದರಿ ಜಮೀನಿನ ಒಂದು ನಕ್ಷ'ಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 
























































ಪರಿಶಿಷ್ಠ 
ಜಿಲ್ಲೆ: ಬೆಂಗಳೂರು ನಗರ ತಾಲ್ಲೂಕು: ಬೆಂಗಳೂರು “ತಕ (ಅಪರ) ಹೋಬಳಿ: ಹೆಸರಘಟ್ಟ 
ಗ್ರಾಮಗಳು : ಅದ್ದೆ ವಿಶ್ವನಾಥಪುರ ಮತ್ತು ಶ್ರೀರಾಮನಹಳ್ಳಿ 
ಕ್ರ ಅನುಭವದಾರರ ಸರ್ವೆ ಚಕ್ಕಬಂಧಿ ವಿಸ್ತೀರ್ಣ 
iis ಹೆಸರು os ಅತತ ಎತತ ಪೂರ್ವ ಪಶ್ಚಿಮ “ಷ್‌ ದಕ್ಷಿಣ ಎ-ಗುಂ 
ಶ್ರೀ ರಾಮನಹಳ್ಳಿ 
1 ಎಸ್‌. ಎ. ವೀರಭದ್ರಯ್ಯ, ಎಸ್‌. ಎ. ರುದ್ರರಾಧ್ಯ. 1/1ರ ಖುಷ್ಕಿ ಸ.ನಂ. 2 ಸ.ನಂ. ಸ.ನಂ. 9. ಊರು. 0-15 1.00 
ಎಸ್‌. ಎ. ರುದ್ರರಾಧ್ಯ. ಪೈಕಿ 45, 9. 
2 | ಎಸ್‌. ವಿ. ಮುನಿಯಲ್ಲಪ್ಪ | ಎಸ್‌. ವಿ. 1/2ರ ಖುಷ್ಕಿ ಸ.ನಂ. 2 ಸ.ನಂ. 45, ಸ.ನಂ. 9. ಊರು. 0-28 1.56 
ಜನ್‌ ಪ.ವೆಂಕಟಿರಮಣಪ್ಪ. ಮುನಿಯಲ್ಲಪ್ಪ. ಪೈಕಿ 9. 0-028 
3 ದೊಡ್ಡಮುನಿಯಪ್ಪ ಬಿನ್‌ ದೊಡ್ಡಮುನಿಯಪ್ಪ. 1/3 ರ ಖುಷ್ಕಿ ಸ.ನಂ. 2 ಸ.ನಂ. 45, ಸ.ನಂ. 9 ಊರು. 0-28 1.50 
ಲೇಟ್‌ ಚಿಕ್ಕನಂಜಪ್ಪ. ಪೈಕಿ 9. 0-02೫ 
4 ದೊಡ್ಡಮುನಿಯಪ್ಪ ಜನ್‌ ಬಸವರಾಜಯ್ಯ, 1/4 ರ ಖುಷ್ಕಿ ಸ.ನಂ. 2 ಸ.ನಂ. 45, ಸ.ನಂ. 9 ಊರು. 2-00 4.44 
ಲೇಟ್‌ ಚಿಕ್ಕನರಸಪ್ಪ, ದೊಡ್ಡಮುನಿಯಪ್ಪ, ಪೈಕಿ 9. 
ಸಿ. ಪ್ರಸನ್ನ ಕುಮಾರ್‌ ಸಿ. ಪ್ರಸನ್ನಕುಮಾರ್‌, 
ಬಿನ್‌ ಲೇಟ್‌ ಚಿಕ್ಕರುದ್ರಪ್ಪ, | ಎಸ್‌. ಬಿ. 
ಎಸ್‌.ಬಿ. ಮಂಜುನಾಥ್‌ ಮಂಜುನಾಥ್‌. 
ಬಿನ್‌ ಲೇಟ್‌ 
ಬಸವರಾಜಯ್ಯ. 
































೧೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ನನ ಇತ್ತೆ ತರಹೆ ಚತ್ರ ru 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಬಿಣ ಎ-ಗುಂ 
5 (ತಳಿವಾರ ನೌಕರಿ ಇನಾಂತಿ ತಳಿವಾರ ನೌಕರಿ ಇನಾಂತಿ ೨ ಖುಷ್ಕಿ ಕೆರೆ. ಸ.ನಂ. 2, 5. ಸ.ನಂ. 4 ಸ.ನಂ. 2. 0-26 4.00 
6 | ಆರ್‌.ರುದ್ರಪ್ಪ, ಆರ್‌.ರುದ್ರಪ್ಪ, 5 ಖುಷ್ಕಿ ಸ.ನಂ. 17. ಸ.ನಂ. 7. ಸ.ನಂ. 17. ಸ.ನಂ. 9 5-00 8.86 
ಎ. ಹುಲಿಕಂಠಪ್ಪ, ಕುಮಾರಸ್ವಾಮಿ. 0-07ಐ 
ಕುಮಾರಸ್ವಾಮಿ ಬಿನ್‌ 
ಆರ್‌. ರುದ್ರಯ್ಯ. 

7 | ಮುನಿಯಪ್ಪ ಬಿನ್‌ ಮುನಿಯಪ್ಪ. 6 ಖುಷ್ಕಿ ಸ.ನಂ. 17. ಸ.ನಂ. 17 ಸ.ನಂ. 17 ಸ.ನಂ. 5 1-32 2.65 
ನರಸಿಂಹರೆಡ್ಡಿ. 

8 | ಎಸ್‌. ಎ. ರುದ್ರಯ್ಯ, ಎಸ್‌. ಎ. ರುದ್ರಯ್ಯ, 7/1 ಖುಷ್ಕಿ ಸ.ನಂ. 5. ಸ.ನಂ. ಸ.ನಂ. ಸ.ನಂ. 10 2-08 ೨.81 
ಎಸ್‌. ಎ. ವೀರಭದ್ರಯ್ಯ. ಎಸ್‌. ಎ. ವೀರಭದ್ರಯ್ಯ. 14, 15. 6, 17. 0-04 

9 | ಗಂಗಮ್ಮ ಕೋಂ ಲೇಟ್‌ ಗಂಗಮ್ಮ, 7/2 ಖುಷ್ಕಿ ಸ.ನಂ. 5. ಸ.ನಂ. 14, ಸ.ನಂ. 6, ಸ.ನಂ. 10 3-08 5.00 
ಎಸ್‌. ಬಸವರಾಜಯ್ಯ, ಮಂಗಳ ಗೌರಿ, 15. 17. 0-018 








ಮಂಗಳ ಗೌರಿ ಚಿನ್‌ ಲೇಟ್‌ 
ಎಸ್‌. ಬಸವರಾಜಯ್ಯ, 

ಬಿ. ರೇಣುಕಾ ಪ್ರಸಾದ್‌ ಬಿನ್‌ 
ಲೇಟ್‌ ಎಸ್‌.ಬಸವರಾಜಯ್ಯ, 
ಬಿ. ವಿನೋದ್‌ಕುಮಾರ್‌ 
ಬಿನ್‌ ಲೇ. ಎಸ್‌. 
ಬಸವರಾಜಯ್ಯ, 

ಬಿ. ಪಂಕಜಾಕ್ಸಿ ಬಿನ್‌ ಲೇಟ್‌ 
ಎಸ್‌. ಬಸವರಾಜಯ್ಯ, 

ಬಿ. ಚೇತನ ಕುಮಾರಿ ಚಿನ್‌ 
ಲೇ.. ಎಸ್‌.ಬಸವರಾಜಯ್ಯ. 
ಪುಟ್ಟಮ್ಮ ಬಿನ್‌ ಲೇಟ್‌ 
ಚಂದ್ರಶೇಖರಯ್ಯ. 

ಲಿಂಗಪ್ಪ ಬಿನ್‌ ಲೇಟೆ. 
ಹೊನ್ನಪ್ಪ, 

ಅಶ್ವಥಮ್ಮ ಕೋಂ ಲೇಟ್‌. 
ಚನ್ನಪ್ಪ, 

ನಂಜುಂಡಪ್ಪ ಬಿನ್‌ ಲೇಟ್‌. 
ರುದ್ರಪ್ಪ, 

ರುದ್ರಮುನಿಯಪ್ಪ ಬಿನ್‌ 
ಲೇಟ್‌. ಗುಳ್ಳಪ್ಪ. 





ಬಿ. ರೇಣುಕಾ ಪ್ರಸಾದ್‌, 
ಬಿ. ವಿನೋದ್‌ ಕುಮಾರ್‌, 
ಬಿ. ಪಂಕಜಾಕ್ಚಿ, 

ಬಿ. ಚೇತನ ಕುಮಾರಿ, 
ಪುಟ್ಟಮ್ಮ. 

ಲಿಂಗಪ್ಪ. 

ಅಶ್ವಥಮ್ಮ, ನಂಜುಂಡಪ್ಪ, 
ರುದ್ರಮುನಿಯಪ್ಪ. 



























































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೪೩ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸನ" | ತರಹೆ | ತರಹೆ ತ ಟ್ಟ 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಸಿಣ ಎ-ಗುಂ 
10 | ಎಸ್‌. ವಿ. ಮುನಿಯಪ್ಪ ಬಿನ್‌ ಎಸ್‌. ವಿ. ಮುನಿಯಪ್ಪ. 8 ಖುಷ್ಕಿ ಸ.ನಂ. 5 ಸ.ನಂ. 9. ಸ.ನಂ. 5 ಸ.ನಂ. 1. 0-13 0.62 
ಪ.ವೆಂಕಟರಮಣಪ್ಪ. 0-02ಖ 

11 | ಕರಿಬಸವಯ್ಯ ಬಿನ್‌ — 9 ಖುಷ್ಕಿ ಸ.ನಂ. 8 ಸ.ನಂ. 10 ಸ.ನಂ. 7 ಸ.ನಂ. 1. 0-20 0-86 
ರುದ್ರಮುನಿಯಪ್ಪ. 

12 ಆಂಜಿನಪ್ಪ ಜನ್‌ ಮಲ್ಲಪ್ಪ. ಆಂಜಿನಪ್ಪ. 10/1 ಖುಷ್ಕಿ ಸ.ನಂ. 9. | ಸ.ನಂ. 12, 13. | ಸ.ನಂ. 14, 7 ಸ.ನಂ. 11, 0-10 1.67 

45. 0-012 

13 ಪಿಳ್ಳಪ್ಪ ಬಿನ್‌ ಲೇಟ್‌ ಪಿಳ್ಳಪ್ಪ. 10/2ರ ಖುಷ್ಕಿ ಸ.ನಂ. 9. | ಸ.ನಂ. 12, 13. | ಸ.ನಂ. 14, 7 ಸ.ನಂ. 11, 0-18 0.48 
ಚಿಕ್ಕಮುನಿಶಾಮಪ್ಪ. ಪೈಕಿ 45. 0-01 

14 | ಬಿ. ಗಂಗಮ್ಮ ಬಿನ್‌ ಲೇಟ್‌ ಗಂಗಮ್ಮ, 10/3 ಖುಷ್ಕಿ ಸ.ನಂ. 9. | ಸ.ನಂ. 12, 13. | ಸ.ನಂ. 14, 7 ಸ.ನಂ. 11, 0-13 0.65 
ಎಸ್‌. ಬಸವರಾಜಯ್ಯ, ಮಂಗಳ ರೌರಿ, 45. 0-028 
ಮಂ0ಗಳಗೌರಿ ಬನ್‌ ಬಿ. ರೇಣುಕಾ ಪ್ರಸಾದ್‌, 
ಲೇಟ್‌ಎಸ್‌.ಬಸವರಾಜಯ್ಯ, ಬಿ. ವಿನೋದ್‌ 
ಬಿ. ರೇಣುಕಾ ಪ್ರಸಾದ್‌ ಬಿನ್‌ ಕುಮಾರ್‌, 








ಲೇಟ್‌ ಎಸ್‌ ಬಸವರಾಜಯ್ಯ, 
ಬಿ. ವಿನೋದ್‌ ಕುಮಾರ್‌ 
ಬಿನ್‌ ಲೇಟ್‌ 

ಎಸ್‌. ಬಸವರಾಜಯ್ಯ, 

ಬಿ. ಪಂಕಜಾಕ್ಸಿ ಬಿನ್‌ 
ಲೇಟ್‌ಎಸ್‌.ಬಸವರಾಜಯ್ಯ, 
ಬಿ. ಚೇತನ ಕುಮಾರಿ ಬಿನ್‌ 
ಲೇ ಎಸ್‌. ಬಸವರಾಜಯ್ಯ, 
ಪುಟ್ಟಮ್ಮ ಕೋಂ ಲೇಟ್‌ 
ಚಂದ್ರಶೇಖರಯ್ಯ, ಲಿಂಗಪ್ಪ 
ಬಿನ್‌ ಲೇಟ್‌ ಹೊನ್ನಪ್ಪ, 
ಅಶ್ವಥಮ್ಮ ಕೋಂ ಲೇಟ್‌. 
ಚನ್ನಪ್ಪ, ನಂಜುಂಡಪ್ಪ ಬಿನ್‌ 
ಲೇಟ್‌ ರುದ್ರಪ್ಪ, 
ರುದ್ರಮುನಿಯಪ್ಪ ಬಿನ್‌ ಲೇಟ್‌ 
ಗುಳ್ಳಪ್ಪ. 





ಬಿ. ಪಂಕಜಾಕ್ಸಿ, 

ಬಿ. ಚೇತನ ಕುಮಾರಿ, 
ಪುಟ್ಟಮ್ಮ., ಲಿಂಗಪ್ಪ, 
ಅಶ್ವಥಮ್ಮ, ನಂಜುಂಡಪ್ಪ, 


ರುದ್ರಮುನಿಯಪ್ಪ. 

























































































೧೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಸ ಸನ 1 ಭು ಸು . ಪ್‌ ದ್ದ ಪೂರ್ವ ಪಶ್ಚಿಮ ಚಕ್ಕಬಂಥಿ ಉತ್ತರ ದಕ್ಷಿಣ ಸ 
ಬಟ ೨ ಬು 
15 ಕಾಳಮ್ಮ ಕೋಂ ಬೀರಪ್ಪ. ಕಾಳಮ್ಮ. 10/4 ಖುಷ್ಕಿ ಸ.ನಂ. 9 ಸ.ನಂ. 12, ಸ.ನಂ. 14, 7. ಸ.ನಂ. 11, 0-10 0.50 
13. 45. 0-018 
16 | ಗಂಟುಮುನಿಯಪ್ಪ ಬಿನ್‌ ಗಂಟುಮುನಿಯಪ್ಪ. 10/5 ಖುಷ್ಕಿ ಸ.ನಂ. 9 ಸ.ನಂ. 12, ಸ.ನಂ. 14, 7. ಸ.ನಂ. 11, 0-07 0.35 
ಚಿಕ್ಕ ಈರೊಭಯ್ಯ, 13. 45. 0-018 
ಸೈಯದ್‌ ಹುಸೇನ್‌ ಬಿನ್‌ 
ಪೀರ್‌ ಸಾಬ್‌. 
17 ದೊಡ್ಡಪ್ಪಯ್ಯ - ಗಂಗಪ್ಪ, ದೊಡ್ಡಪ್ಪಯ್ಯ, 10/6 ಖುಷ್ಕಿ ಸ.ನಂ. 9 ಸ.ನಂ. 12, ಸ.ನಂ. 14, 7. ಸ.ನಂ. 11, 0-14 0.67 
ಮುನಿಓಬಯ್ಯ - ಗಂಗಪ್ಪ, | ಸಕಾರ 13. 45. 0-01 
ಸಕಾರ 
18 ಸೈಯದ್‌ ಹುಸೇನ್‌ ಬಿನ್‌ ಸೈಯದ್‌ ಹುಸೇನ್‌. 10/7 ಖುಷ್ಕಿ ಸ.ನಂ. 9 ಸ.ನಂ. 12, ಸ.ನಂ. 14, 7. ಸ.ನಂ. 11, 0-12 0.57 
ಪೀರ್‌ ಸಾಬ್‌. 13. 45. 
19 | ಎಸ್‌. ವಿ. ಮುನಿಯಲ್ಲಪ್ಪ | ಎಸ್‌. ವಿ. 11/1 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4. 0-05 0.60 
ಬಿನ್‌ ಪ. ಮುನಿಯಲ್ಲಪ್ಪ. 45, 10 
ವೆಂಕಟರಮಣಪ್ಪ. 
20 | ಎಸ್‌. ವಿ. ಮುನಿಯಲ್ಲಪ್ಪ | ಎಸ್‌ ವಿ 11/2 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4. 0-19 2-30 
ಬಿನ್‌ ಪ.ವೆಂಕಟಿರಮಣಪ್ಪ, | ಮುನಿಯಲ್ಲಪ್ಪ, 45, 10 0-01ಐ 
ಹನುಮಂತಪ್ಪ. ಹನುಮಂತಪ್ಪ. 
21 ಮುನಿಗಂಗಮ್ಮ ಕೋಂ ಹನುಮಂತರಾಯಪ್ಪ, 11/3 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4. 0-18 1.03 
ಲೇ.. ಹನುಮಂತರಾಯಪ್ಪ | ಮುನಿಣುಗಮ್ಮ 45, 10 0-03ಐ 
22 | ಹನುಮಂತಪ್ಪ - 11/4Pl ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4. 0-21 2.81 
ಆಂಜನಪ್ಪ. 45, 10 
23 | ಹನುಮಂತಪ್ಪ ಬಿನ್‌ ಹನುಮಂತಪ್ಪ. 11/4P2 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4. 0-19 2.81 
ಆಂಜನಪ್ಪ. 45, 10 0-02ಐ 
24 | ಹನುಮಂತಪ್ಪ ಬಿನ್‌ ಹನುಮಂತಪ್ಪ, 11/5 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4. 0-17ಐ 0.72 
ಆಂಜನಪ್ಪ, 45, 10 0-02ಐ 

















































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೪೫ 
ಕ್ರ I ಅನುಭವದಾರರ ಸರ್ವೆ ತರಹೆ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
25 ಪಿಳ್ಳಪ್ಪ ಬಿನ್‌ ಚಿಕ್ಕ ಪಿಳ್ಳಪ್ಪ, 11/6 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ.4. 2-34 11.72 
ಮುನಿಶಾಮಪ್ಪ, ಚಿಕ್ಕ ಚಿಕ್ಕಮುನಿಯಪ್ಪ, 45,10. 0-01 
ಮುನಿಯಪ್ಪ ಬಿನ್‌ ಮುನಿರಾಮಯ್ಯ. 
ದೊಡ್ಡನರಸಪ್ಪ, 
ಮುನಿರಾಮಯ್ಯ ಬಿನ್‌ 
ಚಿಕ್ಕ ಮುನಿಯಪ್ಪ. 

26 | ಎಸ್‌. ಎ. ವೀರಭದ್ರಯ್ಯ, ಎಸ್‌. ಎ. 11/7 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4 0-07 1.62 
ಎಸ್‌. ಎ. ರುದ್ರರಾಧ್ಯ. ವೀರಭದ್ರಯ್ಯ, 45, 10. 

ಎಸ್‌. ಎ. ರುದ್ರರಾಧ್ಯ 

27 ಮುನಿಮಲ್ಲಪ್ಪ, ಬಿನ್‌ ಘ್‌ 11/8 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4 0-09 0.41 
ಪಾಪೇಗೌಡ. 45, 10. 

28 | ಪಿಳ್ಳಪ್ಪ ಬಿನ್‌ ಪಿಳ್ಳಪ್ಪ 11/9 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4 0-19 0.86 
ಚಿಕ್ಕಮುನಿಶಾಮಪ್ಪ. 45, 10. 

29 ಲಕ್ಷ್ಮೀನಾರಾಯಣಪ್ಪ, ಹನುಮಯ್ಯ, 11/10 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4 0-24 1.08 
ಹನುಮಯ್ಯ, ಗುರುಲಿಂಗಪ್ಪ. 45, 10. 
ಗುರುಲಿಂಗಪ್ಪ. 

30 | ಪಿಳ್ಳಪ್ಪ ಬಿನ್‌ ಪಿಳ್ಳಪ್ಪ. 11/11 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4 0-05 0-75 
ಚಿಕ್ಕಮುನಿಯಪ್ಪ. 45, 10. 

31 | ಪಿಳ್ಳಪ್ಪ ಬಿನ್‌ ಪಿಳ್ಳಪ್ಪ. 11/12 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4 0-05 0-75 
ಚಿಕ್ಕಮುನಿಶಾಮಪ್ಪ. 45, 10. 

32 | ಹನುಮಯ್ಯ, ಹನುಮಯ್ಯ, 11/13 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 10, 12. ಸ.ನಂ. 4 0-05 0-75 
ಗುರುಲಿಂಗಪ್ಪ. ಗುರುಲಿಂಗಪ್ಪ. 45, 10. 

33 ಮುನಿಗಂಗಮ್ಮ ಕೋಂ ಹನುಮಂತರಾಯಪ್ಪ, 12/1 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 13. ಸ.ನಂ. 11 0-18 0.95 
ಲೇ.. ಹನುಮಂತರಾಯಪ್ಪ. ಮುನಿಗಂಗಮ್ಮ. 10. 

34 ವೆಂಕಟರಮಣಪ್ಪ ಬಿನ್‌ ವೆಂಕಟರಮಣಪ್ಪ. 12/2 ಖುಷ್ಕಿ ಸ.ನಂ. ಅದ್ದೆ ಗಡಿ. ಸ.ನಂ. 13. ಸ.ನಂ. 11 0-08 0.42 
ಯಲ್ಲಪ್ಪ. 10. 

35 ಮುನಿಗಂಗಮ್ಮ ಕೋಂ ಹನುಮಂತರಾಯಪ್ಪ, 13/1 ಖುಷ್ಕಿ ಸ.ನಂ. 7. ಅದ್ದೆ ಗಡಿ. ಸ.ನಂ. 14. ಸ.ನಂ. 12 0-04 0.17 
ಲೇ.. ಹನುಮಂತರಾಯಪ್ಪ. ಮುನಿಗಂಗಮ್ಮ. 0-01ಖ 

36 ವೆಂಕಟರಮಣಪ್ಪ. ವೆಂಕಟರಮಣಪ್ಪ. 13/2 ಖುಷ್ಕಿ ಸ.ನಂ. 7 ಅದ್ದೆ ಗಡಿ. ಸ.ನಂ. 14. ಸ.ನಂ. 12. 0-03 0.17 



























































೧೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ EU ಹಾಜಿ ಅನುಭವದಾರರ ಸರ್ವೆ ತಿ ತರಣೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
37 | ಹವಾಲಾಯಿಯೂಸಪ್‌ 14/1 ಖುಷ್ಕಿ ಸ.ನಂ. 7. ಅದ್ದೆ ಗಡಿ. ಸ.ನಂ. 15 ಸ.ನಂ. 13. 0-26 1.37 

ಕೋಂ ತೆ. ಕೆ. ಸಿವಾನಿ. 0-012 
38 | ಮುನಿಗಂಗಮ್ಮ ಬಿನ್‌ ಮುನಿಗಂಗಮ್ಮ, 15/1 ಖುಷ್ಕಿ ಸ.ನಂ. 17 ಅದ್ದೆ ಗಡಿ. ಸ.ನಂ. 17 ಸ.ನಂ. 14, 1-29 2.35 
ತೀರಮ್ಮ ಉ ಕೆಂಪಮ್ಮ, ಎಸ್‌. ವಿ. A 0-03 
ಎಸ್‌. ವಿ. ರುದ್ರಾರಾದ್ಯಾ, ರುದ್ರಾರಾದ್ಯಾ, 
ಎಸ್‌. ಎ. ರೇವಣಸಿದ್ದಪ್ಪ, ಎಸ್‌. ಎ. 
ಅಜಯ್‌ ಜುಡ್‌ ರೇವಣಸಿದ್ದಪ್ಪ. 
ಫರ್ನಾಂಡಿಸ್‌ ಬಿನ್‌ ಪ್ರಭ ಅಜಯ್‌ ಜುಡ್‌ 
ಸೆಸಿಲ್‌ ಫರ್ನಾಂಡಿಸ್‌. ಫರ್ನಾಂಡಿಸ್‌ 
39 | ಎಸ್‌. ವಿ. ರುದ್ರಾರಾಧ್ಯ, ಎಸ್‌. ವಿ. ರುದ್ರಾರಾಧ್ಯ, 15/2 ಖುಷ್ಕಿ ಸ.ನಂ. 17 ಅದ್ದೆ ಗಡಿ ಸ.ನಂ. 17. ಸ.ನಂ. 14, 0-39 1.47 
ಎಸ್‌. ಎ. ಎಸ್‌.ಎ. 7: 0-028 
ರೇವಣಸಿದ್ಧಂಯ್ಯ, ರೇವಣಸಿದ್ದಂಯ್ಯ. 
40 | ಹವಾಲಾಯಿ ಯುಸುಫ್‌ ಹವಾಲಾಯಿ 15/3 ಖುಷ್ಕಿ ಸ.ನಂ. 17 ಅದ್ದೆ ಗಡಿ ಸ.ನಂ. 17. ಸ.ನಂ. 14, 1-18 3.76 
ಬಿನ್‌ ಜೆ. ಕೆ. ಶಿವಾನಿ. ಯುಸುಫ್‌. 7. 0-03 
41 | ಮುನಿರಾಜು ಬಿನ್‌ ಮುನಿರಾಜು, 16 ಖುಷ್ಕಿ ಸ.ನಂ. 17 ಸ.ನಂ. 17 ಅದ್ದೆ ಗಡಿ. ಸ.ನಂ. 17. 4-06 5.23 
ಎ.ಸಿ.ಹನುಮಂತಪ್ಪ, ಚನ್ನೇಗೌಡ, 
ಚನ್ನೇಗೌಡ ಜಂಯರಾಮಯ್ಯ, 
ಬಿನ್‌ಎ.ಸಿ.ಹನುಮಂತಪ್ಪ, ಶಿವಣ್ಣ, 
ಜಯರಾಮಯ್ಯ ಬಿನ್‌ ಹನ್ಸ ಕುಮಾರಿ, ಸುನಿತ 
ಎ.ಸಿ.ಹನುಮಂತಪ್ಪ, ಕುಮಾರಿ. 
ಶಿವಣ್ಣ ಬಿನ್‌ಎ. ಸಿ. 
ಹನುಮಂತಪ್ಪ, 
ಹನ್ಸಕುಮಾರಿ ಕೋಂ 
ಹರೀಶ್‌ ಕುಮಾರ್‌, ಸುನಿತ 
ಕುಮಾರಿ, ಕೋಂ 
ಮಹವೀರ್‌ ಸಿ ಜೈನ್‌. 
42 | ಕರ್ನಾಟಕ ಸರ್ಕಾರ, ಬೌತಿ ರೆಡ್ಡಿ ವೆಂಕಟೇಶ್‌. 17/1 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. ಸ.ನಂ. 16. ಸ.ನಂ. 6, 5, 3-12 4.50 
ಬೌತಿ ರೆಡ್ಡಿ ವೆಂಕಟೇಶ್‌ ಕರ್ನಾಟಕ ಸರ್ಕಾರ, 19. ಅದ್ದೆ ಹಾಗೂ 20, 7. 0-038 
ಬಿನ್‌ ಬೌತಿ ರೆಡ್ಡಿ, ಸರದೇನಪುರ ಸರದೇನ ಪುರ 
ಜಗನ್‌ ಮೋಹನ್‌ ರಾಮ್‌. ಗಡಿ. ಗಡಿ. 













































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೪೭ 
ಕ್ರ PO ಅನುಭವದಾರರ ಸರ್ವೆ ತಕಣೆ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
43 |ಕೆ. ಎನ್‌. ಯಲ್ಲಪ್ಪ ಬಿನ್‌ | ಕೆ. ಎನ್‌. ಯಲ್ಲಪ್ಪ. 17/2 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ | ಸ.ನಂ. 6, 5-02 7.00 

ನಾರಾಯಣಪ್ಪ. 19. ಹಾಗೂ ಸರದೇನ | 5, 20, 7. 3-13ಐ 
ಸರದೇನಪುರ ಪುರ ಗಡಿ. 
ಗಡಿ. 

44 | ಕೆ. ಪ್ರಭಾಕರರೆಡ್ಡಿ ಬಿನ್‌ ಕರ್ನಾಟಕ ಸರ್ಕಾರ, 17/3 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ | ಸ.ನಂ. 6, 3-01 4.00 
ಸುಂದರರಾಮರೆಡ್ಡಿ, ಫೆ. ಪ್ರಭಾಕರರೆಡ್ಡಿ. 19. ಹಾಗೂ ಸರದೇನ | 5, 20, 7 0-08 
ಕೆ. ಪ್ರಭಾಕರ್‌ ರೆಡ್ಡಿ ಬಿನ್‌ ಸರದೇನಪುರ ಪುರ ಗಡಿ. 
ಲೇ...ಕೆ.ಸುಂದರರಾಮರೆಡ್ಡಿ. ಗಡಿ. 

45 | ಎನ್‌. ಲಕ್ಷ್ಮಯ್ಯ ರೆಡ್ಡಿ ಎಸ್‌. ಲಕ್ಷ್ಮಯ್ಯ ರೆಡ್ಡಿ. 17/4 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ ಸ.ನಂ. 6, 1-00 1.25 
ಜನ್‌ ನಾಗಪ್ಪ ರೆಡ್ಡಿ. 19. ಹಾಗೂ ಸರದೇನ | 5, 20, 7 0-05ಐ 

ಸರದೇನಪುರ ಪುರ ಗಡಿ. 
ಗಡಿ. 

46 |ಕೆ. ಉದಯಭಾಸ್ಕರರೆಡ್ಡಿ 17/5ರ ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ ಸ.ನಂ. 6, 1-13 ೨.50 
ಬಿನ್‌ ಪೈಕಿ 19. ಹಾಗೂ ಸರದೇನ | 5, 20, 7 0-102 
ಕೆ.ಸುಂದರರಾಯರೆಡ್ಡಿ, ಸರದೇನಪುರ ಪುರ ಗಡಿ. 

ಗಡಿ. 

47 | ಹಾಲಾಯಿ ಯುಸುಫ್‌ 17/681 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ ಸ.ನಂ. 6, 3-02 4.00 
ಕೋಂ ಜೆ. ಕೆ. ಶಿವಾನಿ. 19. ಹಾಗೂ ಸರದೇನ | 5, 20, 7 0-18ಐ 

ಸರದೇನಪುರ ಪುರ ಗಡಿ. 
ಗಡಿ. 
48 | ಹವಾಲಾಲ ಯೂಸಪ್‌ 17/682 | ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ ಸ.ನಂ. 6, 3-02 4.00 
ಕೋಂ ಜೆ. ಕೆ. ಶಿವಾನಿ. 19. ಹಾಗೂ ಸರದೇನ | 5, 20, 7 0-18ಐ 
ಸರದೇನಪುರ ಪುರ ಗಡಿ. 
ಗಡಿ. 
49 | ಕರ್ನಾಟಿಕ ಸರ್ಕಾರ ಕರ್ನಾಟಿಕ ಸರ್ಕಾರ 17/7 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ ಸ.ನಂ. 6, 1-00 1.25 
19. ಹಾಗೂ ಸರದೇನ | 5, 20, 7. 0-05 
ಸರದೇನಪುರ ಪುರ ಗಡಿ. 
ಗಡಿ. 
















































































೧೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ PE ಚಟ ಅನುಭವದಾರರ ಸರ್ವೆ ತರಣೆ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
50 | ಹವಾಲಾಲಯೂಸಪ್‌ 17/8 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ ಸ.ನಂ. 6, 0-35 1.25 

ಕೋಂ ಕೆ. ಶಿವಾನಿ. 19. ಹಾಗೂ ಸರದೇನ | 5, 20, 7. 0-05 
ಸರದೇನಪುರ ಪುರ ಗಡಿ. 
ಗಡಿ. 
51 | ಹವಾಲಾಲಯೂಸಪ್‌ 17/9 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ ಸ.ನಂ. 6, 1-00 1.23 
ಕೋಂ ಕ್‌ೆ. ಸಿವಾನಿ. 19. ಹಾಗೂ ಸರದೇನ | 5, 20, 7 0-05 
ಸರದೇನಪುರ ಪುರ ಗಡಿ. 
ಗಡಿ. 
52 | ಹವಾಲಾಲಯೂಸಪ್‌ 17/10 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ ಸ.ನಂ. 6, 2-00 2.75 
ಕೋಂ ಕೆ. ಸಿವಾನಿ. 19. ಹಾಗೂ ಸರದೇನ | 5, 20, 7 0-17 
ಸರದೇನಪುರ ಪುರ ಗಡಿ. 
ಗಡಿ. 
53 | ಹವಾಲಾಲಯೂಸಪ್‌ 17/11 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ ಸ.ನಂ. 6, 1-20 2.00 
ಕೋಂ ಕೆ. ಸಿವಾನಿ. 19. ಹಾಗೂ ಸರದೇನ | 5, 20, 7 0-14 ಖ 
ಸರದೇನಪುರ ಪುರ ಗಡಿ. 
ಗಡಿ. 
54 | ಪಿ. ಶಿವಕುಮಾರ್‌ ಬಿನ್‌ ಪಿ. ಶಿವಕುಮಾರ್‌. 17/12 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ | ಸ.ನಂ. 6, 2-01 2.75 
ಎನ್‌. ಪುಟ್ಟಸ್ವಾಮಿ. 19. ಹಾಗೂ ಸರದೇನ | 5, 20, 7 1-00 ಖ 
ಸರದೇನಪುರ ಪುರ ಗಡಿ. 
ಗಡಿ. 
55 | ಎನ್‌. ಲಕ್ಷ್ಮಯ್ಯ ರೆಡ್ಡಿ ಎನ್‌. ಲಕ್ಷ್ಮಯ್ಯ ರೆಡ್ಡಿ 17/13 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ ಸ.ನಂ. 6, 2-27 3.50 
ಬಿನ್‌ ಲೇಟ್‌. ನಾಗಪ್ಪ ಎನ್‌ ಲಕ್ಷ್ಮಯ್ಯ ರೆಡ್ಡಿ. 19. ಹಾಗೂ ಸರದೇನ | 5, 20, 7 2-12 ಬ 
ರೆಡ್ಡಿ, ಎನ್‌. ಲಕ್ಷ್ಮಯ್ಯ ಸರದೇನಪುರ ಪುರ ಗಡಿ. 
ರೆಡ್ಡಿ ಬಿನ್‌ ಲೇಟ್‌. ಗಡಿ. 
ನಾಗಪ್ಪ ರೆಡ್ಡಿ. 
56 | ಎಸ್‌. ಎ. ರುದ್ರಾರಾದ್ಯ ಎಸ್‌. ಎ. ರುದ್ರಾರಾಧ್ಯ. 17/14 | ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ | ಸ.ನಂ. 6, 0-30 1.00 
ಬಿನ್‌ ಅಯ್ಯಣ್ಣ ಪ್ಪ. 19. ಹಾಗೂ ಸರದೇನ | 5, 20, 7. 0-06 ಖ 
ಸರದೇನಪುರ ಪುರ ಗಡಿ. 
ಗಡಿ. 
















































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೪೯ 
ಕ್ರ PO ಅನುಭವದಾರರ ಸರ್ವೆ ತಕಣೆ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
57 | ಎಸ್‌. ಎ. ರುದ್ರಾರಾದ್ಯ, 17/15 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ | ಸ.ನಂ. 6, 1-10 1.75 

ಎಸ್‌. ರ. ವೀರಭದ್ರಯ್ಯ. 19. ಹಾಗೂ ಸರದೇನ | 5, 20, 7. 0-26 ಖ 
ಸರದೇನಪುರ ಪುರ ಗಡಿ. 
ಗಡಿ. 

58 | ಮುನಿಯಪ್ಪ ಬಿನ್‌ ಮುನಿಯಪ್ಪ, 17/16 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ | ಸ.ನಂ. 6, 1-10 1.75 
ದಾಸಪ್ಪ, ಮುನಿಮಾಳಪ್ಪ. 19. ಹಾಗೂ ಸರದೇನ | 5, 20, 7. 0-04 ಖ 
ಮುನಿಮಾಳಪ್ಪ. ಸರದೇನಪುರ ಪುರ ಗಡಿ. 

ಗಡಿ. 

59 | ಪುಟ್ಟಿಲಕ್ಸ್ಯಯ್ಯ ಬಿನ್‌ ಎಸ್‌.ಎ. ರುದ್ರರಾಧ್ಯ, 17/17 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ | ಸ.ನಂ. 6, 1-18 1.75 
ಕೆಂಚಯಲ್ಲಪ್ಪ, ಪುಟ್ಟಲಕ್ಚೃಯ್ಯ, 19. ಹಾಗೂ ಸರದೇನ | 5, 20, 7. 0-20 ಖ 
ಎಸ್‌.ಎ. ರುದ್ರಾರಾದ್ಯ ಎಸ್‌. ಎ. ಸರದೇನಪುರ ಪುರ ಗಡಿ. 
ಬಿನ್‌. ಅಯ್ಯಣ್ಣ ಪ್ಪ, ವೀರಭದ್ರಯ್ಯ, ಎಸ್‌. ಗಡಿ. 
ಎಸ್‌. ಎ. ವೀರಭದ್ರಯ್ಯ ಎ. ರುದ್ರಾರಾದ್ಯ. 
ಬಿನ್‌. ಅಯ್ಯಣ್ಣಪ್ಪ, 
ಎಸ್‌.ಎ. ರುದ್ರಾರಾಧ್ಯ, 
ಬಿನ್‌, ಅಯ್ಯಣ್ಣ: ಪ್ಪ. 

60 | ಆರ್‌. ಶಿವರುದ್ರಯ್ಯ ಬಿನ್‌ | ಆರ್‌. ಶಿವರುದ್ರಯ್ಯ. 17/18 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ | ಸ.ನಂ. 6, 2-11 3.75 
ರುದ್ರಮುನಿಯಪ್ಪ. 10. ಹಾಗೂ ಸರದೇನ | 5, 20, 7. 

ಸರದೇನಪುರ ಪುರ ಗಡಿ. 
ಗಡಿ. 

61 | ಎಸ್‌. ಕುಮಾರಸ್ವಾಮಿ ಭಾಗ್ಯಮ್ಮ. 17/19 ಖುಷ್ಕಿ ಸ.ನಂ. 18, ಅದ್ದೆ ಗಡಿ. | ಸ.ನಂ. 16. ಅದ್ದೆ | ಸ.ನಂ. 6, 0-29 3.75 
ಬಿನ್‌ ಆರ್‌. ಶಿವರುದ್ರಯ್ಯ. 19. ಸರದೇನ ಹಾಗೂ ಸರದೇನ | 5, 20, 7. 

ಪುರ ಗಡಿ. ಪುರ ಗಡಿ. 

62 ಶಾಂತಮ್ಮ ಕೋಂ 20/381 ಖುಷ್ಕಿ ದೊಡ್ಡ ಸ.ನಂ. 17 ಸ.ನಂ. 19. ಸ.ನಂ. 22, 0-35 1.39 
ವೀರಯ್ಯ. ಬಳ್ಳಾಪುರ 21. 

ರಸ್ತೆ. 

63 | ಪಿ. ಶಿವಕುಮಾರ್‌ ಬಿನ್‌ 20/4A | ಖುಷ್ಕಿ ದೊಡ್ಡ ಸ.ನಂ. 17 ಸ.ನಂ. 19. ಸ.ನಂ. 22, 2-16 3.80 
ಎನ್‌. ಪುಟ್ಟಸ್ವಾಮಿ. ಬಳ್ಳಾಪುರ 21, 

ರಸ್ತೆ 

























































































೧೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ PE ಚಟ ಅನುಭವದಾರರ ಸರ್ವೆ ಕಣೆ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
64 ಶಾಂತಮ್ಮ ಕೋಂ 20/4B ಖುಷ್ಕಿ ದೊಡ್ಡ ಸ.ನಂ. 17. ಸ.ನಂ. 19. ಸ.ನಂ. 22, 1-00 1.58 

ವೀರಯ್ಯ. ಬಳ್ಳಾಪುರ 21; 
ರು. 
65 | ಎಸ್‌. ಎ. ರುದ್ರಾರಾಧ್ಯ, ಎಸ್‌. ಎ. ರುದ್ರಾರಾಧ್ಯ, 20/5 ಖುಷ್ಕಿ ದೊಡ್ಡ ಸ.ನಂ. 17 ಸ.ನಂ. 19. ಸ.ನಂ. 22, 1-00 1.58 
ಎಸ್‌. ವಿ. ವೀರಭದ್ರಯ್ಯ. ಎಸ್‌. ಎ. ಬಳ್ಳಾಪುರ 21. 0-012 
ವೀರಭದ್ರಯ್ಯ. ಸ್ತೆ. 
66 | ಎಸ್‌.ಎ. ವೀರಭದ್ರಯ್ಯ ಎಸ್‌. ಎ. 22ರ ಖುಷ್ಕಿ ಸ.ನಂ. 23. ಸ.ನಂ. 21. ಸ.ನಂ. 20. ಸ.ನಂ. 35, 0-15 4.98 
ಬಿನ್‌ ಶಾಂತಣ್ಣಪ್ಪ. ವೀರಭದ್ರಯ್ಯ. ಪೈಕಿ 34. 0-02 ಖು 
67 | ಕುತ್ತೊತುಂಗಲ್‌ ಜಾನ್‌ ಕುತ್ತೊತುಂಗಲ್‌ ಜಾನ್‌ 23ರ ಖುಷ್ಕಿ ದೊಡ್ಡ ಸ.ನಂ. 22. ಸ.ನಂ. 20. ಸ.ನಂ. 34, 0-15 6.15 
ಜೋಸ್‌. ಜೋಸ್‌. ಪೈಕಿ ಬಳ್ಳಾಪುರ 35. 0-01 ಖ 
ರಸ್ತೆ. 
68 | ಸರ್ಕಾರಿ ಗೋಮಾಳ 31 — ಸ.ನಂ.30. ಸ.ನಂ. 59. ಸ.ನಂ.30. ಸ.ನಂ. 54. 3-23 — 
69 | ಸರ್ಕಾರಿ ಗೋಮಾಳ 33ರ — ದೊಡ್ಡ ಸ.ನಂ. ಸ.ನಂ. 33ರ ಸ.ನಂ. 74, 10-00 — 
ಪೈಕಿ ಬಳ್ಳಾಪುರ 33ರ ಹಿಸ್ಸಾ 75, 76, 
ರಸ್ತೆ. ಉಳಿಕೆ. 77, 78. 
70 | ಸೈಯದ್‌ ಹುಸೇನ್‌ - ಸೈಯದ್‌ ಹುಸೇನ್‌ 33/1 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 
ಬಿನ್‌ ಸೈಯದ್‌ ಶೇಕ್‌ ಸರ್ಕಾರ ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ಸಾಭ್‌ ರಾಜ್ಯ ಹೆದ್ದಾರಿ 86. 
ಸರ್ಕಾರ 
71 | ಸಿ. ಪ್ರಸನ್ನಕುಮಾರ್‌ ಬಿನ್‌ | ಸಿ. ಪ್ರಸನ್ನಕುಮಾರ್‌. 33/2 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 
ಚಿಕ್ಕರುದ್ರಯ್ಯ. ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ರಾಜ್ಯ ಹೆದ್ದಾರಿ 86. 
72 | ಡಾ.ಕೆ.ಬಲರಾಮ್‌ ಬಿನ್‌ ಕರ್ನಾಟಕ ಸರ್ಕಾರ, 33/3 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 
ಎ.ಎಲ್‌. ಕೃಷ್ಣಸ್ವಾಮಿ. ಡಾ.ಕೆ.ಬಲರಾಮ್‌. ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ರಾಜ್ಯ ಹೆದ್ದಾರಿ 86. 
73 | ಕರ್ನಾಟಕ ಸರ್ಕಾರ — 33/4 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 
ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ರಾಜ್ಯ ಹೆದ್ದಾರಿ 86. 













































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೫೧ 
ಕ್ರ Ed ಚಾಟಿ ಅನುಭವದಾರರ ಸರ್ವೆ ರ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
74 ಪುಟ್ಟಲಕ್ಚಯ್ಯ, ವಿ.ಎಂ. ಪುಟ್ಟಲಕ್ಸಯ್ಯ, 33/5 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 

ಚಿಕ್ಕತಿಮ್ಮಾರೆಡ್ಡಿ ಬಿನ್‌ ಎಂ.ಎಂ.ಚಿಕ್ಕತಿಮ್ಮಾರೆಡ್ಡಿ. ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ಮುನಿಶಾಮಪ್ಪ. ರಾಜ್ಯ ಹೆದ್ದಾರಿ 86. 
75 | ಲಕ್ಷ್ಮಯ್ಯ ಬಿನ್‌ ಲಕ್ಷ್ಮಯ್ಯ, 33/7 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 
ಕೆಂಚಲ್ಲಪ್ಪ, ಎಂ. ಎನ್‌.ಶ್ರೀನಿವಾಸ್‌. ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ಶ್ರೀನಿವಾಸ್‌ ಬಿನ್‌ ರಾಜ್ಯ ಹೆದ್ದಾರಿ 86. 
ಎ.ನಾರಾಯಣರಾವ್‌. 
76 | ಲಿಂಗಪ್ಪ ಬಿನ್‌ ಹೊನ್ನಪ್ಪ, | ಲಿಂಗಪ್ಪ, 33/8 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 
ಎನ್‌. ಶ್ರೀನಿವಾಸರಾವ್‌ ಎನ್‌.ಶ್ರೀನಿವಾಸರಾವ್‌. ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ಬಿನ್‌ ಎ. ರಾಜ್ಯ ಹೆದ್ದಾರಿ 86. 
ನಾರಾಯಣರಾವ್‌. 
77 | ಮುನಿಯಪ್ಪ ಬಿನ್‌ ಮುನಿಯಪ್ಪ, 33/10 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 
ಮುನಿಯಪ್ಪ, ಆಂಜಿನಪ್ಪ ಆಂಜಿನಪ್ಪ. ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ಬಿನ್‌ ತಿರುಮತಿಭೋಯಿು, ರಾಜ್ಯ ಹೆದ್ದಾರಿ 86. 
ದೊಡ್ಡ ಮುನಿಗಪ್ಪ ಬಿನ್‌ 
ಲೇಟ್‌ ಮುನಿಯಪ್ಪ, 
ದಾಸಪ್ಪ ಬಿನ್‌ ಲೇಟ್‌ 
ಮುನಿಯಪ್ಪ, ಯಾದಿಯಪ್ಪ 
ಬಿನ್‌ ಮುನಿಯಪ್ಪ. 
78 33/11 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 
ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ರಾಜ್ಯ ಹೆದ್ದಾರಿ 86. 
79 33/12 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 
ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ರಾಜ್ಯ ಹೆದ್ದಾರಿ 86. 
















































































೧೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ PN ಅನುಭವದಾರರ ಸರ್ವೆ ರ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
80 | ಗುರಪ್ಪ ಬಿನ್‌ ಜಾಲಾರಪ್ಪ. | ಗುರಪ್ಪ. 33/13 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 

ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ರಾಜ್ಯ ಹೆದ್ದಾರಿ 86. 
81 | ಎನ್‌.ರಮೇಶ್‌ ಬಿನ್‌ ವಿಜಯಪ್ರಭು, 33/16 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 4-00 4.00 
ಡಿ.ನಾರಾಯಣಶೆಟ್ಟಿ. ಎನ್‌.ರಮೇಶ್‌. ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ರಾಜ್ಯ ಹೆದ್ದಾರಿ 86. 
82 | ಡಿ.ಕೆ.ಎಸ್‌.ಅಮಿದ್‌ ಬಿನ್‌ ಡಿ.ಕೆ.ಎಸ್‌. ಅಮಿದ್‌. 33/17 ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 2-00 2.00 
ಬಿ.ಕೆ. ಮಹಮದ್‌ ಹಾಜಿ. ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ರಾಜ್ಯ ಹೆದ್ದಾರಿ 86. 
83 | ಪ್ರಮೋದ್‌ ಆರ್‌. ಕಾಮತ್‌ | ಪ್ರಮೋದ್‌ 33/20 ರ ಖುಷ್ಕಿ ಸ.ನಂ.33ರ ಅದ್ದೆ ಗಡಿ | ಊರು ಹಾಗೂ ಸ.ನಂ. 1-00 2.00 
ಬಿನ್‌ ಶ್ರೀರಾಮದಾಸ್‌ ಆರ್‌.ಕಾಮತ್‌. ಪೈಕಿ ಉಳಿಕೆ ಹಾಗೂ ಸ.ನಂ.34,35, 36. 74ರಿಂದ 
ಎಮ್‌.ಕಾಮತ್‌. ರಾಜ್ಯ ಹೆದ್ದಾರಿ 86. 
84 | ಕುತ್ತೋಚಂಗಲ್‌ ಜಾನ್‌ 34/1 ರ ಖುಷ್ಕಿ ಸ.ನಂ. 33. ಸ.ನಂ. 35. ಸ.ನಂ. 23. ಸ.ನಂ. 33. 1-00 2.10 
ಜೋಸಪ್‌. ಪೈಕಿ 0-03 ಖ 
85 | ಕುತ್ತೋಚಂಗಲ್‌ ಜಾನ್‌ 35/1ರ ಖುಷ್ಕಿ ಸ.ನಂ. 34. ಸ.ನಂ. 36. ಸ.ನಂ. 22. ಸ.ನಂ. 33. 0-15 3.19 
ಜೋಸಫ್‌. ಪೈಕಿ 0-02 ಖು 
86 | ಕುತ್ತೋಚಂಗಲ್‌ ಜಾನ್‌ 35/2 ಖುಷ್ಕಿ ಸ.ನಂ. 34. ಸ.ನಂ. 36. ಸ.ನಂ. 22. ಸ.ನಂ. 33. 0-15 2.38 
ಜೋಸಫ್‌. ರ ಪೈಕಿ 0-04ಐ 































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೫೩ 
ಕ್ರ ತಿವಿತ ಹಾಟ ಅನುಭವದಾರರ ಸರ್ವೆ ತಕಣೆ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
87 ಪ್ರಮೋದ್‌ ಆರ್‌. ಪ್ರಮೋದ್‌ ಆರ್‌. 36/1 ರ ಖುಷ್ಕಿ ಸ.ನಂ. 35. ಸ.ನಂ. 37. ಸ.ನಂ. 21. ಸ.ನಂ. 33. 1-00 2.27 

ಕಾಮತ್‌. ಕಾಮತ್‌ ಪೈಕಿ 0-01ಐ 
88 | ರತ್ನಮ್ಮ ಕೋಂ ರತ್ನಮ್ಮ. 36/2 ರ | ಖುಷ್ಕಿ ಸ.ನಂ. 35. ಸ.ನಂ. 37. ಸ.ನಂ. 21. ಸ.ನಂ. 33. 2-00 3.00 
ಸಂಗಮೇಶ್‌. ಪೈಕಿ 0-01ಐ 
89 | ಎನ್‌. ಎ. ವೀರಭದ್ರಯ್ಯ ಎಸ್‌. ಎ. 36/3 ರ | ಖುಷ್ಕಿ ಸ.ನಂ. 35. ಸ.ನಂ. 37. ಸ.ನಂ. 21. ಸ.ನಂ. 33. 0-15 1.01 
ಬಿನ್‌ ಲೇಟ್‌. ಅಯ್ಯಣ್ಣಪ್ಪ. | ವೀರಭದ್ರಯ್ಯ. ಪೈಕಿ 
90 | ಎಸ್‌. ಎ. ವೀರಬದ್ರಯ್ಯ ಎಸ್‌. ಎ. 36/4 ರ | ಖುಷ್ಕಿ ಸ.ನಂ. 35. ಸ.ನಂ. 37. ಸ.ನಂ. 21. ಸ.ನಂ. 33. 2-00 4.54 
ಬಿನ್‌ ಲೇಟ್‌. ಅಯ್ಯಣ್ಣಪ್ಪ. ವೀರಬದ್ರಯ್ಯ. ಪೈಕಿ 0-04 
91 | ಕರ್ನಾಟಕ ಸರ್ಕಾರ 37/1 ಸ.ನಂ. 36. ಸ.ನಂ. 38. ಸ.ನಂ. 1, 2, ಸ.ನಂ. 33. 0-38 1.40 
21. 
02 ಆಂಜಿನಪ್ಪ ಜನ್‌ ಯಲ್ಲಪ್ಪ. ಆಂಜಿನಪ್ಪ. 37/2 ರ ಖುಷ್ಕಿ ಸ.ನಂ. 36. ಸ.ನಂ. 38. ಸ.ನಂ. 1, 2, ಸ.ನಂ. 33. 0-15 0.74 
ಪೈಕಿ 21. 
93 | ಮುನಿವೆಂಕಯ್ಯ ಬಿನ್‌ ಪಾಪೇಗೌಡ. 37/3 ರ | ಖುಷ್ಕಿ ಸ.ನಂ. 36. ಸ.ನಂ. 38. ಸ.ನಂ. 1, 2, ಸ.ನಂ. 33. 0-10 0.59 
ಪಾಪೇಗೌಡ. ಪೈಕಿ 21. 
04 ಗಿರಿಯುಮುನಿಯಪ್ಪ, ಗಿರಿಯಮುನಿಯಪ್ಪ, 37/4 ರ ಖುಷ್ಕಿ ಸ.ನಂ. 36. ಸ.ನಂ. 38. ಸ.ನಂ. 1, 2, ಸ.ನಂ. 33. 1-20 2.21 
ಮೂಡ್ಲಪ್ಪ, ಮುನಿಯಮ್ಮ ದೊಡ್ಡಪ್ಪಯ್ಯ, ಪೈಕಿ 21. 0-012 
ಕೋಂ ಲೇ..ದೊಡ್ಡಪ್ಪಯ್ಯ. ಮೂಡ್ಲಪ್ಪ, 
ಮುನಿಯಮ್ಮ. 
95 | ಲಕ್ಕಮ್ಮ ಬಿನ್‌ ಲಕ್ಕಮ್ಮ, 37/5 ರ ಖುಷ್ಕಿ ಸ.ನಂ. 36. ಸ.ನಂ. 38. ಸ.ನಂ. 1, 2, ಸ.ನಂ. 33. 0-15 0.86 
ಮುನಿಮಲ್ಲಪ್ಪ, ಪ್ರಮೋದ್‌ ಆರ್‌. ಪೈಕಿ 21. 0-02೫ 
ಪ್ರಮೋದ್‌ ಆರ್‌. ಕಾಮತ್‌ | ಕಾಮತ್‌. 
96 ಪಿಳ್ಳಪ್ಪ ಬಿನ್‌ ಪಿಳ್ಳಪ್ಪ 37/6 ರ | ಖುಷ್ಕಿ ಸ.ನಂ. 36. ಸ.ನಂ. 38. ಸ.ನಂ. 1, 2, ಸ.ನಂ. 33. 0-20 1.70 
ಚಿಕ್ಕಮುನಿಶಾಮಪ್ಪ. ಪೈಕಿ 21. 0-01ಐ 
97 | ತಳವಾರಿ ನೌಕರಿ ಇನಾಂತಿ ಗಂಗಪ್ಪ, 38 ರ ಖುಷ್ಕಿ ಸ.ನಂ. 37. ಊರು, ಸ.ನಂ. 37 ಊರು. 2-00 5.81 
ಮುನಿನಾಗಪ್ಪ, ಪೈಕಿ ಸ.ನಂ. 39. 0-05ಐ 
ಮೂಡ್ಲಪ್ಪ. 
98 | ಎಸ್‌. ಎ. ವೀರಭದ್ರಯ್ಯ ಎಸ್‌. ಎ. 39 ರ ಖುಷ್ಕಿ ಹಳ್ಳಿ, ಸ.ನಂ. | ಸ.ನಂ. 44. ಸ.ನಂ. 45. ಸ.ನಂ. 42, 2-00 4.16 
ಬಿನ್‌ ಲೇಟ್‌. ಅಯ್ಯಣ್ಣಪ್ಪ. | ವೀರಭದ್ರಯ್ಯ. ಪೈಕಿ 38. 40. 0-12ಐ 





















































೧೧೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ 


ಭಾಗ - ೩ 








ಶ್ತ 


ಖಾತೆದಾರರ ಹೆಸರು 


ಅನುಭವದಾರರ 
ಹೆಸರು 


ಸವ ಷಾ 
೯ | ತರಹೆ ತರಹೆ ಬಂ 





ನಂ. ಪೂರ್ವ ಪಶ್ಚಿಮ ಉತ್ತರ 





ದಕ್ಬಿಣ 


ವಿಸ್ತೀರ್ಣ 
ಎ-ಗದುಂ 





99 


ಚಿಕ್ಕಮುನಿಯಪ್ಪ ಬಿನ್‌ 
ಮುನಿಕೆಂಚಪ್ಪ, 

ಎನ್‌. ವೀಣಾಕುಮಾರಿ 
ಕೋಂ ಆರ್‌.ಎನ್‌. 
ವಿಠಲ್‌ರಾವ್‌. 


ಚಿಕ್ಕಮುನಿಯಪ್ಪ, 
ಎನ್‌. ವೀಣಾಕುಮಾಾರಿ. 


40 ಖುಷ್ಕಿ ಊರು, ಸ.ನಂ. ಸ.ನಂ. ಸ.ನಂ. 39. ಸ.ನಂ. 33. 
33. 42, 49. 


4-14 
0-06 


5.96 





100 


ಮೂಡ್ಲಪ್ಪ, 

ಸೈಯ್ಯದ್‌ ಹುಸೇನ್‌ ಬಿನ್‌ 
ಸೈಯ್ಯದ್‌ ರೀಗ್‌ ಸಾಬ್‌, 
ಕರ್ನಾಟಕ ಸರ್ಕಾರ 


ಸರ್ಕಾರ 


41/1 ಖುಷ್ಕಿ ಸ.ನಂ. 40. ಸ.ನಂ. 43, ಸ.ನಂ. 42. ಸ.ನಂ. 33. 
33. 


2.03 





101 


ಸೈಯ್ಯದ್‌ ಹುಸೇನ್‌ ಬಿನ್‌ 
ಸೈಯದ್‌ ಸಾಬಾ, 
ಕರ್ನಾಟಕ ಸರ್ಕಾರ 


ಸೈಯ್ಯದ್‌ ಹುಸೇನ್‌. 


41/2 ಖುಷ್ಕಿ ಸ.ನಂ. 40. ಸ.ನಂ. 43, ಸ.ನಂ. 42. ಸ.ನಂ. 33. 
33. 


2.05 





102 


ದೊಡ್ಡಮುನಿಯಪ್ಪ ಬಿನ್‌ 
ಚಿಕ್ಕನರಸಪ್ಪ. 


ದೊಡ್ಡಮುನಿಯಪ್ಪ. 
ಡಿ 


42/1 ಖುಷ್ಕಿ ಸ.ನಂ. 40. ಸ.ನಂ. 43, ಸ.ನಂ. 42. ಸ.ನಂ. 33. 
33. 


2.93 





103 


ಸೈಯ್ಯದ್‌ ಹುಸೇನ್‌ ಬಿನ್‌ 
ಸೈಯ್ಯದ್‌ ರೀಗ್‌ ಸಾಬ್‌, 
ದೊಡ ಪೃ್ಪಯ್ಯ ಬಿನ್‌ 

ಡಿ 
ಗಂಗಪ್ಪ. 


ದೊಡ್ಡಪ್ಪಯ್ಯ. 


42/2 ಖುಷ್ಕಿ ಸ.ನಂ. 40. ಸ.ನಂ. 43, ಸ.ನಂ. 42. ಸ.ನಂ. 33. 
33. 


2.66 





104 


ಸೈಯದ್‌ ಹುಸೇನ್‌ ಬಿನ್‌ 
ಸೈಯದ್‌ ಕೀರ್‌ ಸಾಬಿ, 
ಕರ್ನಾಟಿಕ ಸರ್ಕಾರ 


42/3 ಖುಷ್ಕಿ ಸ.ನಂ. 40. ಸ.ನಂ. 43, ಸ.ನಂ. 42. ಸ.ನಂ. 33. 
33. 


0.76 





105 


ಎನ್‌. ವಿ. ಮುನಿಯಲ್ಲಪ್ಪ 
ಬಿನ್‌ ಲೇ.. ಪ... 
ವೆಂಕಟರಮಣಪ್ಪ. 


ಎನ್‌. ವಿ. 
ಮುನಿಯಲ್ಲಪ್ಪ. 


43 ಖುಷ್ಕಿ ಸ.ನಂ. 42, ಅದ್ದೆ ಗಡಿ. ಸ.ನಂ. 44. ಸ.ನಂ. 33. 


3-32 
0-06ಖಐ 





106 








ಮುನಿಯಮ್ಮ ಕೋ ಲೇಟ್‌ 
ಮುನಿವೀರಪ್ಪ, ರಂಗಪ್ಪ 
ಬಿನ್‌ ಲೇಟ್‌ 
ಮುನಿವೀರಪ್ಪ, 
ಮುನಿರಂಗಪ್ಪ ಜಿನ್‌ 
ಲೇಟ್‌ ಮುನಿವೀರಪ್ಪ, 
ಕೆಂಪಣ್ಣ ಬಿನ್‌ ಲೇಟ್‌ 
ಮುನಿವೀರಪ್ಪ, 
ಮುನಿಯಪ್ಪ ಬಿನ್‌ ಲೇಟ್‌ 
ಮುನಿವೀರಪ್ಪ. 





ಮುನಿಯಮ್ಮ, ರಂಗಪ್ಪ, 
ಮುನಿರಂಗಪ್ಪ, 
ಕೆಂಪಣ್ಣ, ಮುನಿಯಪ್ಪ. 








44/1 ಖುಷ್ಕಿ ಸ.ನಂ. 39. ಅದ್ದೆ ಗಡಿ. ಸ.ನಂ. 11. ಸ.ನಂ. 42, 




















2-24 
0-04೫ 





4.50 






































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೫೫ 
ಕ್ರ PO ಅನುಭವದಾರರ ಸರ್ವೆ ತ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
107 | ಎಸ್‌. ಎ. ರುದ್ರಾರಾಧ್ಯ ಎಸ್‌. ಎ. ರುದ್ರಾರಾಧ್ಯ. 44/2 ಖುಷ್ಕಿ ಸ.ನಂ. 39. ಅದ್ದೆ ಗಡಿ. ಸ.ನಂ. 11. ಸ.ನಂ. 42, 1-21 2.75 
ಬಿನ್‌ ಅಯ್ಯಣ್ಣು ಪ್ಪ. 43. 0-02೫ 

108 ಲಕ್ಷ್ಮೀನಾರಾಯಣಪ್ಪ, ಲಕ್ಷ್ಮೀನಾರಾಯಣಪ್ಪ, 45/1 ರ ಖುಷ್ಕಿ ಊರು. ಸ.ನಂ. 11 ಸ.ನಂ. 10. ಸ.ನಂ. 44. 1-00 2.30 
ಹನುಮಯ್ಯ, ಗುರುಲಿಂಗಪ್ಪ. ಪೈಕಿ 
ಗುರುಲಿಂಗಪ್ಪ. 

109 | ಸಿರಾಜ್‌ ಉಲ್ಲಾಖಾನ್‌ ಎಸ್‌. ಕೆ. ಮುನಿಯಪ್ಪ, | 45/2 ರ ಖುಷ್ಕಿ ಊರು. ಸ.ನಂ. 11 ಸ.ನಂ. 10. ಸ.ನಂ. 44. 1-00 252 
ಬಿನ್‌ ಮಸ್ತಾನ್‌ ಸಾಬ್‌, ಮುನಿಗಂಗಪ್ಪ. ಪೈಕಿ 0-01 
ಎಸ್‌. ಎ. ರುದ್ರಾರಾಧ್ಯ, 
ಮುನಿಗಂಗಪ್ಪ ಬಿನ್‌ ಲೇ.. 
ಎಸ್‌. ಕೆ. ಮುನಿಯಪ್ಪ. 

110 | ಮುನಿಎಲ್ಲಪ್ಪ ಬಿನ್‌ ಮುನಿಎಲ್ಲಪ್ಪ. 45/3 ರ ಖುಷ್ಕಿ ಊರು. ಸ.ನಂ. 11 ಸ.ನಂ. 10. ಸ.ನಂ. 44. 0-20 2.05 
ದೊಡ್ಡನರಸಪ್ಪ. ಪೈಕಿ 0-012 

111 ಶ್ರೀಮತಿ. ರಜಿಯಾಪರೂಕ್‌ 46 ಖುಷ್ಕಿ ಸ.ನಂ. 55. ಕೆರೆ. ಸ.ನಂ. 63. ಗಡಿ. 1-37 2.84 
ಕೋಂ ಎಂ.ಎನ್‌. 0-03 








ಫರೂಕ್‌, 
ಅಬ್ಬೀದ್‌ಖಾದರ್‌ 
ಫರೂಕ್‌, ಮೊಹಮದ್‌ 
ಅಮ್ಮನುಲ್ಲಾ ಫರೂಕ್‌, 
ಮೊಹಮದ್‌ 
ರಫೀಫರೂಕ್‌, 
ಮೊದಮದ್‌ ಅಲೀಸ್‌ 
ಫರೂಕ್‌, ಮೊಹಮದ್‌ 
ನಸೀರ್‌ ಫರೂಕ್‌, 
ಮೊಹಮದ್‌ ಫಲೀಸ್‌ 
ಫರೂಕ್‌, ಶ್ರೀಮತಿ. 
ಇಸ್ಮಾಹಿಲ್‌ ಮಾಹಿಮ 
ಫರೂಕ್‌. 









































೧೧೫೬ 


ಕರ್ನಾಟಕ 


ರಾಜ್ಯಪತ್ರ, 


ಗುರುವಾರ ಮಾರ್ಚ್‌ ೨೨, ೨೦೦೭ 


ಭಾಗ - ೩ 








ಸಂ. 


ಖಾತೆದಾರರ ಹೆಸರು 


ಅನುಭವದಾರರ 
ಹೆಸರು 


ಸರ್ವೆ 


ತರಹೆ 


ತರಹೆ 


ಚಕ್ಕಬಂಧಿ 





ಪೂರ್ವ 


ಪಶ್ಚಿಮ 
ಸ 


ಉತ್ತರ 





ದಕ್ಬಿಣ 


ವಿಸ್ತೀರ್ಣ 
ಎ-ದುಂ 





112 


ಶ್ರೀಮತಿ ರಜೀಯಾಘರೂ, 
ಅಬ್ದುದ್‌ ಖಾದರ್‌ ಫರೂಕಿ, 
ಮಹಮ್ಮದ್‌ ಅವರುಮಪ್ಪ 
ಫರೂಕಿ, ಮಹಮ್ಮದ್‌ ರಫಿ 
ಫರೂಕಿ, ಮಹಮ್ಮದ್‌ ಅಲೀಸ್‌ 
ಫರೂಕಿ, ಮಹಮ್ಮದ್‌ ನಸೀರ್‌ 
ಫರೂಕಿ, ಮೊದಮ್ಮದ್‌ ನಸೀರ್‌ 
ಫರೂಕಿ, ಶ್ರೀಮತಿ. 
ಹಸ್ಮತ್‌ಯಗೀಯಾ ಘರೂಕಿ. 


47 


9 
ಖುಖ್ಯ 


ಸ.ನಂ. 48. ಸ.ನಂ. 46. 


ಸ.ನಂ. 55. 


ಗಡಿ. 


1-37 
0-03 


2.84 





113 


ಶ್ರೀಮತಿ. ರಶಿಯಾಘರೂಕಿ ಕೋಂ 
ಎಂ. ಎನ್‌. ಫರೂಕಿ, 

ಅಬ್ದುಲ್‌ ಖಾದರ್‌ ಫರೂಕಿ, 
ಮೊಹಮ್ಮದ್‌ ಅಮಾನುಲ್ಲಾ 
ಫರೂಕಿ, ಮೊಹ್ಮದ್‌ 
ರಫೀಪರೂಕಿ, ಮೊದಮ್ಮದ್‌ 
ಅಲೀಸ್‌ ಫರೂಕಿ, ಮೊಹಮ್ಮದ್‌ 
ನಸೀರ್‌ ಫಘರೂಕಿ, 
ಮೊಹಮ್ಮದ್‌ ಫರೀಸ್‌ ಫರೂಕಿ. 


48 


9 
ಖುಖ್ಯ 


ಸ.ನಂ. 40. ಸ.ನಂ. 47. 


ಸ.ನಂ. 55. 


ಗಡಿ. 


2.84 





114 








ಶ್ರೀಮತಿ. ರಶಿಯಾಘರೂಕಿ ಕೋಂ 
ಎಂ. ಎನ್‌. ಫರೂಕಿ, ಅಬ್ದುಲ್‌ 
ಖಾದರ್‌ ಫರೂಕಿ, ಮೊಹಮ್ಮದ್‌ 
ಅಮಾನುಲ್ಲಾ ಫರೂಕಿ, 
ಮೊಹ್ಮದ್‌ ರಫೀಪರೂಕಿ, 
ಮೊದಮ್ಮದ್‌ ಅಮೀನ್‌ 
ಫರೂಕಿ, ಮೊಹಮ್ಮದ್‌ ನಸೀರ್‌ 
ಫರೂಕಿ, ಮೊಹಮ್ಮದ್‌ ಫರೀಸ್‌ 
ಘರೂಕಿ. 





ಶ್ರೀಮತಿ: 
ರಶಿಯಾಘರೂಕಿ. 








49 





9 
ಖುಖ್ಯ 





ಸ.ನಂ. 50. ಸ.ನಂ. 48, 








ಸ.ನಂ. 55, 56. 





ಗಡಿ. 








2.84 











ಭಾಗ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ 


೧೧೫೭ 








ಸಂ. 


ಖಾತೆದಾರರ ಹೆಸರು 


ಅನುಭವದಾರರ 
ಹೆಸರು 


ಸರ್ವೆ 
ನಂ. 


ತರಹೆ 


ತರಹೆ 


ಚಕ್ಕಬಂಧಿ 





ಪೂರ್ವ 


ಪಶಿ ಮ 
ಸು 





ದಕ್ಷಿಣ 


ವಿಸ್ತೀರ್ಣ 
ಎ-ಗದುಂ 





115 


ಶ್ರೀಮತಿ. ರಶಿಯಾ 
ಫರೂಕಿ, ಕೋಂ ಎಂ. 
ಎನ್‌. ಫರೂಕಿ, ಅಬ್ದುಲ್‌ 
ಖೀದರ್‌ ಫರೂಕಿ, 
ಮೊಹಮ್ಮದ್‌ 
ಅಮಾನುಲ್ಲಾ ಫರೂಕಿ, 
ಮೊಹ್ಮದ್‌ ರಫೀ 
ಫರೂಕಿ, ಮೊಹ್ಮದ್‌ 
ಅಮೀನ್‌ ಫರೂಕಿ, 
ಮೊಹ್ಮದ್‌ ನಸೀರ್‌ 
ಫರೂಕಿ, ಮೊಹ್ಮದ್‌ 
ಫರೀಸ್‌ ಫರೂಕಿ, ಶ್ರೀಮತಿ 
ಹಸ್ಮಲ್‌ಮಾಹೀಮ 


ಘರೂಕಿ. 


50 


9 
ಖುಖ್ಯ 


ಸ.ನಂ. 51. 


ಸ.ನಂ. 49. 


ಸ.ನಂ. 56. 


ಗಡಿ. 


1-37 
0-03 ಖ 


2.84 





116 








ಶ್ರೀಮತಿ. ರಶಿಯಾ 
ಫರೂಕಿ, ಕೋಂ 

ಎಂ. ಎನ್‌. ಫರೂಕಿ, 
ಅಬ್ದುಲ್‌ ಖಾದರ್‌ 
ಫರೂಕಿ, 
ಮೊಹಮ್ಮದ್‌ 
ಅಮಾನುಲ್ಲಾ ಫರೂಕಿ, 
ಮೊಹ್ಮದ್‌ ರಫೀ 
ಫರೂಕಿ, ಮೊಹ್ಮದ್‌ 
ಅಮೀನ್‌ ಫರೂಕಿ, 
ಮೊಹ್ಮದ್‌ ನಸೀರ್‌ 
ಫರೂಕಿ, ಮೊಹ್ಮದ್‌ 


ಫಲೀಸ್‌ ಫರೂಕೆ. 











51 





೦ 
ಖುಖ್ಯ 





ಸ.ನಂ. 52. 





ಸ.ನಂ. 50. 





ಸ.ನಂ. 62. 





ಗಡಿ. 








2.58 






































೧೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ ಅನುಭವದಾರರ ಸರ್ವೆ ಚಕ್ಕಬಂಧಿ ವಿಸ್ತೀರ್ಣ 
ಖಾತೆದಾರರ ಹೆಸರು ತರಹೆ ತರಹೆ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗದುಂ 
117 | ಶ್ರೀಮತಿ. ರಶಿಯಾ ಘರೂಕಿ, ದ 52 ಖುಷ್ಕಿ ಸ.ನಂ. 87. ಸ.ನಂ. 51. | ಸ.ನಂ. 62, 53. ಗಡಿ. 1-36 2.80 
ಕೋಂ ಎಂ. ಎನ್‌. ಫರೂಕಿ, 0-04 ಖ 
ಅಬ್ದುಲ್‌ ಖಾದರ್‌ ಫರೂಕಿ, 
ಮೊಹಮ್ಮದ್‌ ಅಮಾನುಲ್ಲಾ 
ಫರೂಕಿ, ಮೊಹ್ಮದ್‌ ರಫೀ 
ಫರೂಕಿ, ಮೊಹ್ಮದ್‌ ಅಮೀನ್‌ 
ಫರೂಕಿ, ಮೊಹ್ಮದ್‌ ನಸೀರ್‌ 
ಫರೂಕಿ, ಮೊಹ್ಮದ್‌ ಘರೀಸ್‌ 
ಘರೂಕಿ. 
118 ಸಿದ್ದರಂಗಸ್ವಾಮಿ ಜನ್‌ ಸಿದ್ದರಂಗಸ್ವಾಮಿ. 53ರ ಖುಷ್ಕಿ ಸ.ನಂ. 87. ಸ.ನಂ. 52. ಸ.ನಂ. 54. ಸ.ನಂ. 87, 2-20 6.66 
ಚಂದ್ರಪ್ಪ, ಕೃಷ್ಣಪ್ಪ ಬಿನ್‌ ಪೈಕಿ 82. 0-19ಖ 
ಚಂದ್ರಪ್ಪ. 
119 ರಾಜಣ್ಣ ಜನ್‌ ಚಂದ್ರಪ್ಪ, ರಾಜಣ 54ರ ಖುಷ್ಕಿ ದೊಡ್ಡ ಸ.ನಂ. 62, ಸ.ನಂ. 31. ಸ.ನಂ. 53, 2-20 6.77 
ಜಯಣ್ಣ ಬಿನ್‌ ಚಂದ್ರಪ್ಪ. ಪೈಕಿ ಬಳ್ಳಾಪುರ 52. 87. 0-14ಐ 
ರಸ್ತೆ,. 
120 ರಂಗಮ್ಮ ಕೋಂ ಲೇಟ್‌. ರಂಗಮ್ಮ. 55 ಖುಷ್ಕಿ ಸ.ನಂ. 31. ಸ.ನಂ. 53, ಸ.ನಂ. 31. ಸ.ನಂ. 53, 2-00 2.94 
ಹೆಚ್‌. ರಂಗಪ್ಪ. 87. 87. 
121 | ಶ್ರೀಮತಿ. ರಶೀಯಾ ಘರೂಕಿ 56 ಖುಷ್ಕಿ ಸ.ನಂ. 59, ಸ.ನಂ. 55. ಸ.ನಂ. 57. ಸ.ನಂ. 49, 2-00 2.94 
ಕೋಂ ಲೇಟ್‌. ಎಂ. ಎನ್‌. 60, 61. 50. 
ಫರೂಕಿ, ಅಬ್ದುಲ್‌ ಖಾಧರ್‌ 
ಘರೂಕಿ, ಮೊಹಮದ್‌ 
ಅಮಾನುಲ್ಲಾಪರೂಕಿ, 
ಮೊಹಮ್ಮದ್‌ ರಫೀಪರೂಕಿ, 
ಮೊಹಮದ್‌ ಅಮೀನ್‌ 
ಘರೂಕಿ, ಮೊಹಮದ್‌ ನಸೀರ್‌ 
ಘರೂಕಿ, ಮೊಹಮದ್‌ 
ಘರೀಸ್‌ ಫರೂಕಿ. 















































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೫೯ 





















































ಕ್ರ SU ಹಾಜಿ ಅನುಭವದಾರರ ಸರ್ವೆ ತ ತರಹೆ ಚಕ್ಕಬಂಧಿ ವಿಸ್ತೀರ್ಣ 

ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 

122 | ಎಂ. ಸುಧಾಕರರೆಡ್ಡಿ ಬಿನ್‌ ಎಂ. ಸುಧಾಕರರೆಡ್ಡಿ. 63 ಖುಷ್ಕಿ ಸ.ನಂ. 64, ಸ.ನಂ. 32, ಸ.ನಂ. 71. ಸ.ನಂ. 46. 2-00 2.94 
ರಮಣರೆಡ್ಡಿ. 57. ರಸ್ತೆ. 

123 | ಬಿ.ಎಸ್‌. ರಾಮರಾವ್‌ 64 ಖುಷ್ಕಿ ಸ.ನಂ. 70. ಸ.ನಂ. 63. ಸ.ನಂ. 88. ಸ.ನಂ. 57. 4-00 5.88 
ಗುಪ್ಮಾ. 

124 | ಅಪ್ಪಯ್ಯಣ್ಣ ಬಿನ್‌ ಅಪ್ಪಯ್ಯಣ್ಣ, 65 ಖುಷ್ಕಿ ಸ.ನಂ. 66. ಸ.ನಂ. 73. | ಸ.ನಂ. 80, 81, | ಸ.ನಂ. 66. 4-00 5.88 
ಮುನಿಶಾಮಪ್ಪ, ಶ್ರೀಮತಿ. ಶ್ರೀಮತಿ. ವಿಮಲ, 82, 83. 
ವಿಮಲ ಕೋಂ ನಾಗೇಶ್‌ ಶ್ರೀಮತಿ. ಸಿ. 
ರಿಡ್ಡಿ, ಶ್ರೀಮತಿ. ನಿ. ಕೋಮಲ, ಶ್ರೀಮತಿ. 
ಕೋಮಲ, ಶ್ರೀಮತಿ. ಕಮಲ. 
ಕಮಲ ಕೋಂ ಕೇಶವಯ್ಯ. 

125 | ಎಂ. ಸುಧಾಕರರೆಡ್ಡಿ ಬಿನ್‌ 71 ಖುಷ್ಕಿ ಸ.ನಂ. 66, ಸ.ನಂ. 32. ಸ.ನಂ. 72. ಸ.ನಂ. 63. 2-00 2.94 
ರಮಣರೆಡ್ಡಿ. 88. 

126 | ಪಿ. ಕಮಲ ಬಿನ್‌ ಲೇಟ್‌. 72 ಖುಷ್ಕಿ ಸ.ನಂ. 66. ಸ.ನಂ. 86. ಸ.ನಂ. 73. ಸ.ನಂ. 71. 2-00 2.94 
ಕೆ. ಪುಟ್ಟಯ್ಯ. 

127 | ಪಿ. ಕಮಲ ಬಿನ್‌ ಲೇಟ್‌. | ಪಿ. ಕಮಲ. 73 ಖುಷ್ಕಿ ಸ.ನಂ. 65. ಸ.ನಂ. 86. ಸ.ನಂ. 84. ಸ.ನಂ. 72. 2-00 2.94 
ಕೆ. ಪುಟ್ಟಯ್ಯ. 

128 | ಮುನಿಕೃಷ್ಣಪ್ಪ ಬಿನ್‌ ಜಯಣ್ಣ, 74 ಖುಷ್ಕಿ ದೊಡ್ಡ ಸ.ನಂ. 75. ಸ.ನಂ. 33. ಸ.ನಂ. 67. 2-00 2.94 
ಚಿಕ್ಕಸುಬ್ಬಯ್ಯ. ಮುನಿಕೃಷ್ಣಪ್ಪ. ಬಳ್ಳಾಪುರ 

ಸ್‌ 

129 | ಮುನಿಕೃಷ್ಣಪ್ಪ ಬಿನ್‌ 75/81 ಖುಷ್ಕಿ ಸ.ನಂ. 74. ಸ.ನಂ. 76. ಸ.ನಂ. 33. ಸ.ನಂ. 67. 2-00 0.94 
ಚಿಕ್ಕಸುಬ್ಬಯ್ಯ. 

130 | ಅಪ್ಪಯ್ಯಣ್ಣ ಬಿನ್‌ ಲೇಟ್‌. ಅಪ್ಪಯ್ಯಣ್ಣ. 76 ಖುಷ್ಕಿ ಸ.ನಂ. 75. ಸ.ನಂ. 77. ಸ.ನಂ. 33. ಸ.ನಂ. 67. 2-00 2.94 
ಮುನಿಶಾಮಪ್ಪ. 

131 | ಎನ್‌. ಚಂದ್ರಶೇಖರರೆಡ್ಡಿ. ಎನ್‌. 77 ಖುಷ್ಕಿ ಸ.ನಂ. 76. ಸ.ನಂ. 78. ಸ.ನಂ. 33. ಸ.ನಂ. 67. 2-00 2.94 

ಚಂದ್ರಶೇಖರರೆಡ್ಡಿ. 
132 | ಎನ್‌. ಚಂದ್ರಶೇಖರರೆಡ್ಡಿ. ಎನ್‌. 78 ಖುಷ್ಕಿ ಸ.ನಂ. 77. ಸ.ನಂ. 79. ಸ.ನಂ. 33. ಸ.ನಂ. 67. 2-00 2.94 
ಚಂದ್ರಶೇಖರರೆಡ್ಡಿ. 

133 | ಎಂ. ನಾಗರಾಜಪ್ಪ ಬಿನ್‌ ಎ.ಎಂ.ವೆಂಕಟಿಸುಬ್ಬಯ್ಯ, 79 ಖುಷ್ಕಿ ಸ.ನಂ. 78. ಸ.ನಂ. 80. ಸ.ನಂ. 33. ಸ.ನಂ. 65. 2-00 2.94 

ಲೇಟ್‌. ಮುನಿಯಪ್ಪ. ಎಂ. ನಾಗರಾಜಪ್ಪ. 































































































೧೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ SU ಹಾಜಿ ಅನುಭವದಾರರ ಸರ್ವೆ ತರಹೆ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
134 | ಎನ್‌. ಚಂದ್ರಶೇಖರರೆಡ್ಡಿ. ಎನ್‌. 80 ಖುಷ್ಕಿ ಸ.ನಂ. 79. ಸ.ನಂ. 81. ಸ.ನಂ. 33. ಸ.ನಂ. 65. 2-00 2.94 

ಚಂದ್ರಶೇಖರರೆಡ್ಡಿ. 
135 | ಎನ್‌. ಚಂದ್ರಶೇಖರೆಡ್ಡಿ. ಎನ್‌. ಚಂದ್ರಶೇಖರೆಡ್ಡಿ. 81 ಖುಷ್ಕಿ ಸ.ನಂ. 80. ಸ.ನಂ. 82. ಸ.ನಂ. 33. ಸ.ನಂ. 65. 2-00 2.94 
136 | ಎನ್‌. ಚಂದ್ರಶೇಖರೆಡ್ಡಿ ಎನ್‌. ಚಂದ್ರಶೇಖರೆಡ್ಡಿ. 82 ಖುಷ್ಕಿ ಸ.ನಂ. 81. ಸ.ನಂ. 83. ಸ.ನಂ. 33. ಸ.ನಂ. 65. 2-00 2.94 
ಬಿನ್‌ ನಂಜಾರೆಡ್ಡಿ. 
137 ರಂಗಮ್ಮ ಕೋಂ ರಂಗಮ್ಮ, ಅಪ್ಪಯ್ಯಣ್ಣ. 83 ಖುಷ್ಕಿ ಸ.ನಂ. 82. ಸ.ನಂ. 84. ಸ.ನಂ. 33. ಸ.ನಂ. 65. 2-00 2.94 
ಎಳೇಸಿದ್ದಪ್ಪ, 
ಅಪ್ಪಯ್ಯಣ್ಣ ಬಿನ್‌ 
ಲೇಟ್‌. ಮುನಿಶಾಮಪ್ಪ. 
138 | ಪಿ. ಕಮಲ ಬಿನ್‌ ಲೇಟ್‌. | ಪಿ. ಕಮಲ. 84 ಖುಷ್ಕಿ ಸ.ನಂ. 83. ಸ.ನಂ. 85. ಸ.ನಂ. 33. ಸ.ನಂ. 73 2-00 2.94 
ಕೆ. ಪುಟ್ಟಯ್ಯ. 
139 | ಸರ್ಕಾರಿ ಸರ್ಕಾರಿ 85 ಖುಷ್ಕಿ ಸ.ನಂ. 84 ಸ.ನಂ. 84 ಸ.ನಂ. 33. ಸ.ನಂ. 86, 2-00 ಹ 
73. 
140 | ಸರ್ಕಾರಿ ಸರ್ಕಾರಿ 86 ಖುಷ್ಕಿ ಸ.ನಂ. 85, ಅದ್ದೆ ಗಡಿ. ಸ.ನಂ. 33. ಸ.ನಂ. 72, 3-07 ದ 
73. 73. 
141 | ಸರ್ಕಾರಿ ಸರ್ಕಾರಿ 87 ಖುಷ್ಕಿ ಸ.ನಂ. 29. ಸ.ನಂ. 52, ಸ.ನಂ. 53, 54 ಅದ್ದೆ ಗಡಿ. 4-07 — 
(188) 54 
142 | ಸರ್ಕಾರಿ ಸರ್ಕಾರಿ 88 ಖುಷ್ಕಿ ಸ.ನಂ. 69. ಸ.ನಂ. 71. ಸ.ನಂ. 66. ಸ.ನಂ. 64. 1-14 1.14 
143 | ಗುರುಲಿಂಗಪ್ಪ ಬಿನ್‌ ಗುರುಲಿಂಗಪ್ಪ. 89 ಖುಷ್ಕಿ ಸ.ನಂ. 90. ಸ.ನಂ. 33. ಸ.ನಂ. 33. ಸ. ನಂ. 4-00 4.00 
ಸಿದ್ದಲಿಂಗೇಗೌಡ. 33, ರಸ್ತೆ 
144 | ಆರ್‌. ರಂಗನಾಥ್‌ ಬಿನ್‌ ಆರ್‌. ರಂಗನಾಥ್‌. 90 ಖುಷ್ಕಿ ರಸ್ತೆ ಸ.ನಂ. 89, ಸ.ನಂ. 33. ಸ.ನಂ. 33, 4-00 4.00 
ಸಿ. ರಂಗಯ್ಯ. 33. ರಸ್ತೆ 
ಅದ್ದೆ ವಿಶ್ವನಾಥಪುರ 
145 | ಬಿ. ಚಂದ್ರಶೇಖರ್‌ ಜನ್‌ ಸದಾಶಿವಯ್ಯ, 2ರ ಖುಷ್ಕಿ ಸ.ನಂ. 30. ಸ.ನಂ. ಸ.ನಂ. 3 ಸ.ನಂ. 1 4-00 7.67 
ಬಸವರಾಜಪ್ಪ, ಬಿ. ಚಂದ್ರಶೇಖರ್‌, ಪೈಕಿ 220. 0-048 
ಕಟ್ಟಾಸತ್ಯಸುಧಾರಾಣಿ ಸುಂದರಿ ಮಹದೇವನ್‌, 
ಕೋಂ ಕಟ್ಟಾ ಕಟ್ಟಾ ಸತ್ಯ 
ಪಾರ್ಥನರೇಶ್‌ ಕುಮಾರ್‌, ಸುಧಾರಾಣಿ. 
ಸುಂದರಿ ಮಹದೇವನ್‌ 
ಕೋಂ ವಿ.ಮಹದೇವನ್‌. 
















































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೬೧ 
ಕ್ರ ಅನುಭವದಾರರ ಸರ್ವೆ ಚಕ್ಕಬಂಧಿ ವಿಸ್ತೀರ್ಣ 
ಖಾತೆದಾರರ ಹೆಸರು ತರಹೆ ತರಹೆ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತ ದಕ್ಷಿಣ ಎ-ಗುಂ 
146 | ವಿ.ಜಿ. ನರಸಿಂಹಮೂರ್ತಿ ವಿ.ಜಿ. 4/1 ಖುಷ್ಕಿ ಸ.ನಂ. 25, ಸ.ನಂ. 3. ಸ.ನಂ. 5 ಸ.ನಂ. 2. 0-34 2.86 
ಬಿನ್‌ ಲೇಟ್‌ ತಿಪ್ಪಯ್ಯ. ನರಸಿಂಹಮೂರ್ತಿ. 27, 30. 0-04 ಖ 
147 ಓಭಳರೆಡ್ಡಿ ಬಿನ್‌ ವಿ. ಜಿ. 4/2 ಖುಷ್ಕಿ ಸ.ನಂ. 25, ಸ.ನಂ. 3. ಸ.ನಂ. 5 ಸ.ನಂ. 2. 2-15 7.05 
ಹನುಮಂತಯ್ಯ ಉರುಫ್‌ ನರಸಿಂಹಮೂರ್ತಿ. 27, 30. 0-10 ಈ 
ಹನುವ, ವಿ. ಜಿ. 
ನರಸಿಂಹಮೂರ್ತಿ ಬಿನ್‌ 
ಲೇಟ್‌ ತಿಪ್ಪಯ್ಯ. 
148 | ವಿ. ಎಸ್‌. ವಿ. ಎಸ್‌. 5/1 ಖುಷ್ಕಿ ಸ.ನಂ. 21, ಸ.ನಂ. 6 ಸ.ನಂ. 20. ಸ.ನಂ. 4. 0-20 0.95 
ನೀಲಕಂಠರಾವ್‌. ನೀಲಕಂಠರಾವ್‌. 23, 24. 
149 | ಕರಿಯಣ್ಣ ಬಿನ್‌ ಲೇಟ್‌ ಕರಿಯಣ್ಣ. 5/3 ಖುಷ್ಕಿ ಸ.ನಂ. 21, ಸ.ನಂ. 6 ಸ.ನಂ. 20. ಸ.ನಂ. 4. 1-04 1.97 
ನಡಿಕೇರಪ್ಪ. 23, 24. 
150 | ಹನುಮಕ್ಕ ಬಿನ್‌ ಕರಿಯಣ್ಣ. 5/4 ಖುಷ್ಕಿ ಸ.ನಂ. 21, ಸ.ನಂ. 6 ಸ.ನಂ. 20. ಸ.ನಂ. 4. 1-04 2.01 
ನಡಿಕೇರಿ. 23, 24. 
151 ನ್ಯಾನಾಮೂರ್ತಿಚಾರ್‌. ನ್ಯಾನಾಮೂರ್ತಿಜಾರ್‌. 14 ಖುಷ್ಕಿ ಸ.ನಂ. 15 ಸ.ನಂ. 11, ಸ.ನಂ. 13. ಸ.ನಂ. 19. 1-00 2.00 
ಗೊ 0-03 
152 | ಪರ್ವತಯ್ಯ ಬಿನ್‌ ಪರ್ವತಯ್ಯ, 15 ಖುಷ್ಕಿ ಸ.ನಂ. 16 ಸ.ನಂ. 12, | ಶ್ರೀ ರಾಮನಹಳ್ಳಿ ಸ.ನಂ. 18, 9-00 20.44 
ರುದ್ರಪ್ಪ, ವೀರಭದ್ರಯ್ಯ ವೀರಭದ್ರಯ್ಯ, 13, 14. ಗಡಿ. 17. 0-048 
ಬಿನ್‌ ಕಂಚೇರುದ್ರಪ್ಪ, ಗುರುಪಾದಯ್ಯ, 
ಗುರುಪಾದಯ್ಯ ಬಿನ್‌ ಶಿವರುದ್ರಯ್ಯ, 
ಚಿಕ್ಕವೀರಣ್ಣ, ಶಿವರುದ್ರಯ್ಯ ಸೋಮಶೇಖರಯ್ಯ, 
ಜನ್‌ ಚಿಕ್ಕವೀರಣ್ಣ, ಮಂಜುನಾಥ, ಹರೀಶ, 
ಸೋಮಶೇಖರಯ್ಯ ಬಿನ್‌ ಶಿವರುದ್ರಯ್ಯ, 
ಚಿಕ್ಕವೀರಣ್ಣ, ಮಂಜುನಾಥ್‌ 
ಬಿನ್‌ ವೀರಭದ್ರಯ್ಯ, 
ಹರೀಶ ಬಿನ್‌ 
ವೀರಭದ್ರಯ್ಯ, 
ಶಿವರುದ್ರಯ್ಯ ಬಿನ್‌ 
ಚಿಕ್ಕವೀರಣ್ಣ, 



















































































೧೧೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ ವಿತ ಚಾಟಿ ಅನುಭವದಾರರ ಸರ್ವೆ ತಕಣೆ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
153 | ವಿ. ಎಂ. ಗುತ್ತಪ್ಪ ಬಿನ್‌ ವಿ. ಎಂ. ಗುತ್ತಪ್ಪ, 16/2 ಖುಷ್ಕಿ ಶ್ರೀ ಸ.ನಂ. 18, | ಶ್ರೀ ರಾಮನಹಳ್ಳಿ ಕೆರೆ. 1-38 1.86 
ಲೇಟ್‌ ಮುನಿಯಪ್ಪ, ಶಿವಮ್ಮ. ರಾಮನಹಳ್ಳಿ 17, 15, ಗಡಿ. 
ಶಿವಮ್ಮ ಕೋಂ ಲೇ ಗಡಿ. ಕೆರೆ. 
ಆರಾಧ್ಯ, ದೇವಣ್ಣ ಬಿನ್‌ 
ಮಾದಪ್ಪ, ನಾರಾಯಣಪ್ಪ 
ಜನ್‌ ಮಾದಪ್ಪ. 

154 ನಲ್ಲಪ್ಪರೆಡ್ಡಿ ಬಿನ್‌ ನಲ್ಲಪ್ಪರೆಡ್ಡಿ 17 ಖುಷ್ಕಿ ಸ.ನಂ. 16 ಸ.ನಂ. 18. ಸ.ನಂ. 18, ಸ.ನಂ. 22, 5-18 6.87 
ಚಿಕ್ಕಹನುಮಂತರೆಡ್ಡಿ 15,16. ಕೆರೆ. 
ನಲ್ಲ ಪ್ಪರೆಡ್ಡಿ ಬಿನ್‌ 
ಚಿಕ್ಕಹನುಮಂತರೆಡ್ಡಿ. 

155 ಅಶ್ವಥನಾರಾಯಣಪ್ಪ ಜನ್‌ ಅಶ್ವಥನಾರಾಯಣಪ್ಪ, 18 ಖುಷ್ಕಿ ಸ.ನಂ. 17 ಸ.ನಂ. 19, ಸ.ನಂ. 15. ಸ.ನಂ. 22. 4-11 6.79 
ಲೇ ಪಾರ್ಥಸಾರಥಿ, ಎಂ. ಸಿದ್ದಯ್ಯ. 20, 21. 
ಎಂ. ರಾಮರೆಡ್ಡಿ ಬಿನ್‌ 
ಲೇ.. ಮುತ್ತರಾಯಪ್ಪ, 
ಎಂ. ಸಿದ್ದಯ್ಯ ಬಿನ್‌ 
ಮುನಿಶಾಮಪ್ಪ. 

156 | ವಿ. ಆರ್‌. ನಾರಾಯಣರೆಡ್ಡಿ ಏ. ಆರ್‌. 19/1 ಖುಷ್ಕಿ ಸ.ನಂ. 18 ಸ.ನಂ. 7 ಸ.ನಂ. 14. ಸ.ನಂ. 20. 0-30 1.62 
ಬಿನ್‌ ರಾಮರೆಡ್ಡಿ. ನಾರಾಯಣ ರೆಡ್ಡಿ. 0-03 

157 | ವಿ. ಆರ್‌. ನಾರಾಯಣರೆಡ್ಡಿ ವಿ. ಆರ್‌. 19/2 ಖುಷ್ಕಿ ಸ.ನಂ. 18 ಸ.ನಂ. 7 ಸ.ನಂ. 14. ಸ.ನಂ. 20. 0-37 1.76 
ಬಿನ್‌ ರಾಮರೆಡ್ಡಿ. ನಾರಾಯಣ ರೆಡ್ಡಿ. 0-02ಐ 

158 ಚಿಕ್ಕಅಪ್ಪಯ್ಯರೆಡ್ಡಿ ಬಿನ್‌ ಚಿಕ್ಕಅಪ್ಪಯ್ಯರೆಡ್ಡಿ. 20 ಖುಷ್ಕಿ ಸ.ನಂ. 18 ಸ.ನಂ. 6 ಸ.ನಂ. 19. ಸ.ನಂ. 21, 0-31 1.56 
ಮುನಿಶಾಮಪ್ಪ. ನಂಜಾರೆಡ್ಡಿ ನಂಜಾರೆಡ್ಡಿ. ny 
ಬಿನ್‌ ಗಿಡ್ಡಾರೆಡ್ಡಿ. 

159 | ರಂಗಸ್ವಾಮಿ ಬಿನ್‌ ಮಾಳಗಮ್ಮ. 21/1 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-11 0.58 
ಹನುಮಂತಯ್ಯ, 22. 0-018 
ಮಾಳಗಮ್ಮ ಬಿನ್‌ 
ನ್ಯಾನಾಚಾರ್‌. 

160 ನಾರಾಯಣಪ್ಪ ಜನ್‌ ನಾರಾಯಣಪ್ಪ. 21/2 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-07 0.37 
ರಂಗಪ್ಪ. 22. 0-01ಐ 





































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೬೩ 
ಕ್ರ PO ಅನುಭವದಾರರ ಸರ್ವೆ ತಕಣೆ ತರಹೆ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
161 | ಮುನಿರಂಗಯ್ಯ, ಮುನಿರಂಗಯ್ಯ. 21/3A ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-13 0-69 

ನಾಗರಾಜು, 22. 0-018 
ನಾರಾಯಣಪ್ಪ, ಕೃಷ್ಣಪ್ಪ 
ಬಿನ್‌ ಗುತ್ತಪ್ಪ. 
162 | ಮುನಿರಂಗಯ್ಯ ಬಿನ್‌ ಮುನಿರಂಗಪ್ಪ. 21/3B ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-06 1.00 
ಹೊಟ್ಟಿ ಪ್ಪ. 22. 0-01ಐ 
163 | ನಡಕೇರಿ ಬಿನ್‌ ರಂಗ. ಕರಿಯಪ್ಪ. 21/4 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-08 0.42 
22. 
164 | ಪುಟ್ಟತಾಯಮ್ಮ ಬಿನ್‌ ಪುಟ್ಟತಾಯಮ್ಮ. 21/5 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-09 1.34 
ಕರಿಯಣ್ಣ. 22. 
165 | ಪಿಳ್ಳಪ್ಪ ಬಿನ್‌ ಹಳ್ಳಿರಂಗ. ಪಿಳ್ಳಪ್ಪ. 21/6 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-11, 0- 1.63 
22. 01. 
166 | ಹೆಚ್‌.ಯಲ್ಲಪ್ಪ ಬಿನ್‌ ಹೆಚ್‌.ಯಲ್ಲಪ್ಪ 21/7 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-13 0.69 
ಟಿ.ಹನುಮಂತಪ್ಪ. 22. 
167 | ಗುತ್ತಯ್ಯ ಬಿನ್‌ ಗುತ್ತಯ್ಯ. 21/8 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-10 0.53 
ಪಾಪರಂಗಯ್ಯ. 22; 
168 | ಎಲ್ಲಮ್ಮ ಕೋಂ ಲೇಟ್‌ ಎಲ್ಲಮ್ಮ. 21/9 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-07 0.37 
ರಂಗಯ್ಯ. 22. 
169 | ಸೀರಾಜದಿಲ್ಲಾ 21/10 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-23, 0- 1.21 
22. 01. 
170 | ಗುತ್ತಯ್ಯ ಬಿನ್‌ ಗುತ್ತಯ್ಯ. 21/11 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-04 0.21 
ಪುಟ್ಟರಂಗಯ್ಯ. 22. 
171 | ಚಿಕ್ಕರಂಗ ಬಿನ್‌ ನಡಕೇರಿ. | ಚಿಕ್ಕರಂಗ. 21/12 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-07 0.37 
22 
172 | ಸಿರಾಜುದಿಲ್ಲ 21/13 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-05 0.27 
22. 
173 ರಂಗಸ್ವಾಮಿ ರಂಗಸ್ವಾಮಿ 21/14 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-04 0.21 
22. 
174 | ಪಿಳ್ಳಪ್ಪ ಮಗೈರೆ ಹೋ. ಮುನಿಯಪ್ಪ. 21/15 ತರಿ ಸ.ನಂ. 18, ಸ.ನಂ.5. ಸ.ನಂ. 20. ಸ.ನಂ. 23. 0-05 0.27 
22. 

























































































೧೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ a ಅನುಭವದಾರರ ಸರ್ವೆ ತರಹೆ SR ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
175 ಯಲ್ಲಕ್ಕ ಬಿನ್‌ ರಂಗಪ್ಪ, ಯಲ್ಲ ಕ್ಕ. 22/1 ತರಿ ಕೆರೆ. ಸ.ನಂ.21, ಸ.ನಂ.17, 18. ಸ.ನಂ. 40, 0-30 0.89 
ಕುರುಡಪ್ಪ ಉ ರಂಗಪ್ಪ. 23. 124. 0-02ಖ 

176 | ರಂಗ ಬಿನ್‌ ನಡಕೇರಿ. ರಂಗ. 22/2 ಖುಷ್ಕಿ ಸ.ನಂ. 42, ಸ.ನಂ.21, ಸ.ನಂ.17, 18. ಸ.ನಂ. 40. 0-08 0.39 

ಕೆರೆ. 23. 0-012 

177 | ಹನುಮಕ್ಕ ಬಿನ್‌ ಹನುಮಕ್ಕ. 22/3 ಖುಷ್ಕಿ ಸ.ನಂ. 42, ಸ.ನಂ.21, ಸ.ನಂ.17, 18. ಸ.ನಂ. 40. 0-06 0.26 
ನಡಕೇರಿ. ಕೆರೆ. 23. 

178 ಪುಟ್ಟತಾಯಮ್ಮ ಕೋಂ ಚಿಕ್ಕರಂಗಯ್ಯ, 22/4 ಖುಷ್ಕಿ ಸ.ನಂ. 42, ಸ.ನಂ.21, ಸ.ನಂ.17, 18. ಸ.ನಂ. 40. 4-1] ೨.87 
ಕರಿಯಣ್ಣ, ರಂಗಪ್ಪ ಬಿನ್‌ | ಹನುಮಕ್ಕ, ಗಂಗಮ್ಮ, ಕೆರೆ. 23. 0-02ಐ 
ಲೇಟ್‌ ಮುನಿಯಪ್ಪ. ಮುನಿಯಪ್ಪ, ರಂಗಪ್ಪ. 

179 | ತಳವಾರಿ ನೌಕರಿ ಇನಾಂತಿ, | ತಳವಾರಿ ನೌಕರಿ 23 ತರಿ ಸ.ನಂ.22. ಸ.ನಂ. 5 ಸ.ನಂ. 21. ಸ.ನಂ. 1-07 2.11 
ಅರಸಪ್ಪ ಜಿನ್‌ ಲೇಟ್‌ ಇನಾಂತಿ, ಅಕ್ಕಣ್ಣಪ್ಪ. 124. 0-01ಐ 
ಮುನಿಯಪ್ಪ, ಅರಸಪ್ಪ 
ಕೋಂ ಲೇಟ್‌ ದೊಡ್ಡಯ್ಯ, 
ಅಕ್ಕಣ್ಣಪ್ಪ ಬಿನ್‌ 
ಅರಸಮ್ಮ. 

180 | ಎಸ್‌. ಇಂದಿರಮ್ಮ ಬಿನ್‌ 24 ತರಿ ಸ.ನಂ.22. ಸ.ನಂ. 5 ಸ.ನಂ. 23. ಹಳ್ಳಿ 0-33 1.90 
ಡಿ.ಎಂ. ಸುಬ್ರಹ್ಮಣ್ಯಂ, 
ಎಂ. ಎಸ್‌. ರಾಮನಾಥನ್‌ 
ಬಿನ್‌ ಡಿ.ಎಂ. 
ಸುಬ್ರಹ್ಮಣ್ಯಂ. 

181 ವೆಂಕಟನರಸಿಂಹಯ್ಯ ಜನ್‌ ವೆಂಕಟನರಸಿಂಹಯ್ಯ. 25/1 ಖುಷ್ಕಿ ಸ.ನಂ.30. ಪ.ವಂ.4. ಸ.ನಂ. 5. ಸ.ನಂ. 27. 0-17 0.81 

ಸುಬ್ಬಯ್ಯ. 

182 | ವಿ. ರುದ್ರಮುನಿಯಪ್ಪ ವಿ. ರುದ್ರಮುನಿಯಪ್ಪ. 25/2 ಖುಷ್ಕಿ ಸ.ನಂ.30. ಸ.ನಂ.4. ಸ.ನಂ. 5. ಸ.ನಂ. 27. 0-07 0.34 

ಬಿನ್‌ ವೀರಭದ್ರಪ್ಪ. 

183 | ಪಿ. ಅಚ್ಯುತರಾವ್‌ ಬಿನ್‌ ವಿ. ಎಸ್‌. 25/3 ಖುಷ್ಕಿ ಸ.ನಂ.30. ಸ.ನಂ.4. ಸ.ನಂ. 5. ಸ.ನಂ. 27. 0-07 0.34 

ಪಿ. ಪಟ್ಟಾಭಿರಾಮಯ್ಯ. ಪಟ್ಟಾಭಿರಾಮಯ್ಯ, 
ಪಿ. ಅಚ್ಯುತರಾವ್‌. 

184 |, ಏ. ಜಿ. ನರಸಿಂಹಮೂರ್ತಿ. | ಏ. ಜಿ. 25/4 ಖುಷ್ಕಿ ಸ.ನಂ.30. ಸ.ನಂ.4. ಸ.ನಂ. 5. ಸ.ನಂ. 27. 0-10 0.48 

ನರಸಿಂಹಮೂರ್ತಿ. 











































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೬೫ 
ಕ್ರ EU ಹಾಜಿ ಅನುಭವದಾರರ ಸರ್ವೆ ತರಹೆ ತಕ್‌ ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
185 | ವಿ. ಜಿ. ನರಸಿಂಹಮೂರ್ತಿ ವಿ. ಜಿ. 26/1 ಖುಷ್ಕಿ ಸ.ನಂ.30. ಸ.ನಂ.4. ಸ.ನಂ. 4. ಸ.ನಂ. 2. 0-06 0.30 

ಬಿನ್‌ ಲೇಟ್‌ ತಿಪ್ಪಯ್ಯ. ನರಸಿಂಹಮೂರ್ತಿ. 0-09ಐ 
186 | ಓಭಳರೆಡ್ಡಿ ಬಿನ್‌ ಓಭಳರೆಡ್ಡಿ. 26/2 ಖುಷ್ಕಿ ಸ.ನಂ.30. ಸ.ನಂ.4. ಸ.ನಂ. 4 ಸ.ನಂ. 2. 0-17 0.85 
ಹನುಮಯ್ಯ, ಶಿವರುದ್ರಯ್ಯ 
ಬಿನ್‌ ಚಿಕ್ಕವೀರಯ್ಯ. 
187 | ಸುಬ್ಬಯ್ಯ ಬಿನ್‌ ಸೂರಪ್ಪ. | ವಿ ಎಸ್‌ 27/1 ತರಿ ಸ.ನಂ. 30. ಸ.ನಂ. 45. ಸ.ನಂ. 25. ಸ.ನಂ. 30. 0-16 0.76 
ವೆಂಕಟನರಸಯ್ಯ. 
188 | ವಿ. ರುದ್ರಮುನಿಯಪ್ಪ ವಿ ರುದ್ರಮುನಿಯಪ್ಪ. 27/2 ತರಿ ಸ.ನಂ. 30. ಸ.ನಂ. 45. ಸ.ನಂ. 25. ಸ.ನಂ. 30. 0.18 0.86 
ಬಿನ್‌ ವೀರಭದ್ರಪ್ಪ. 
189 | ಪಿ. ಅಚ್ಯುತರಾವ್‌ ಬಿನ್‌ ವಿ. ಎಸ್‌. 27/3 ತರಿ ಸ.ನಂ. 30. ಸ.ನಂ. 45. ಸ.ನಂ. 25. ಸ.ನಂ. 30. 0-16 0.76 
ಪಿ. ಪಟ್ಟಾಭಿರಾಮಯ್ಯ. ಪಟ್ಟಾಭಿರಾಮಯ್ಯ, 
ಪಿ. ಅಚ್ಯುತರಾವ್‌. 
190 | ನರಸಿಂಗರಾವ್‌. ನರಸಿಂಗರಾವ್‌. 27/4 ತರಿ ಸ.ನಂ. 30. ಸ.ನಂ. 4,5. ಸ.ನಂ. 25. ಸ.ನಂ. 30. 1-01 1.95 
0-03 
191 ಪಿ.ಅಚ್ಚುತರಾವ್‌ ಬಿನ್‌ ವಿ.ಎಸ್‌.ಪಟ್ಟಾಭಿರಾಮಂ 27/5 ತರಿ ಸ.ನಂ. 30. ಸ.ನಂ. 4,5. ಸ.ನಂ. 25. ಸ.ನಂ. 30. 0-23 1.10 
ಪಿ.ಪ ಿಭಿರಾಮಯ್ಯ. ನ್ಯ ಪಿ.ಅಚ್ಚುತರಾವ್‌. 
192 | ನರಸಿಂಗರಾವ್‌ ಬಿನ್‌ ನರಸಿಂಹಮೂರ್ತಿ. 27/6 ತರಿ ಸ.ನಂ. 30. ಸ.ನಂ. 45. ಸ.ನಂ. 25. ಸ.ನಂ. 30. 0-05 0.25 
ಗೋಪಾಲಯ್ಯ. 
193 | ಸುಬ್ಬರಾವ್‌ ಬಿನ್‌ 28 ಖುಷ್ಕಿ ಸ.ನಂ.29. ಸ.ನಂ.30. ಸ.ನಂ. 27. ಸ.ನಂ. 30. 0-05 0.25 
ರಾಮರಾವ್‌, ಸುಬ್ಬಯ್ಯ 
ಜನ್‌ ಸೂರಪ್ಪ, 
ಮುನಿಶಾಮಿ. 
194 | ಖರಾಬು ತೋಪು. ಖರಾಬು ತೋಪು 29 ಖುಷ್ಕಿ ಸ.ನಂ.30. ಸ.ನಂ.28. ಸ.ನಂ. 27. ಸ.ನಂ. 30. 0-17 — 
195 | ವೆಂಕಟೇಶ್‌ ಬಿನ್‌ ಲೇಟ್‌ ಅಶ್ವಥಪ್ಪ, ವೆಂಕಟೇಶ್‌. 30/1 ತರಿ ಸ.ನಂ. 34, ಸ.ನಂ. 2, 4. ಸ.ನಂ. 27, 28, ಸ.ನಂ. 31, 0-07 0.34 
ಮರಿಯಣ್ಣ. 38. 29. 32. 
196 ನಂಜಾರೆಡ್ಡಿ ಜನ್‌ ನಂಜಾರೆಡ್ಡಿ. 30/2 ಖುಷ್ಕಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-08 0.38 
ಗಿಡ್ಡಾರೆಡ್ಡಿ. 32. 
197 | ಅಶ್ವಥಪ್ಪ. 30/3 ಖುಷ್ಕಿ ಸ.ನಂ.38. ಸ.ನಂ.2. ಸ.ನಂ. 27, 28. | ಸ.ನಂ. 31, 0-15 0.75 
32. 



















































































೧೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ PO ಅನುಭವದಾರರ ಸರ್ವೆ ರ SR ಚಕ್ಕಬಂಧಿ ವಿಸ್ತೀರ್ಣ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
198 | ಚಿಕ್ಕಹನುಮಂತರೆಡ್ಡಿ ಬಿನ್‌ | ಈರಯ್ಯ, ಸುಬ್ಬರೆಡ್ಡಿ. 30/4 ಖುಷ್ಕಿ ಸ.ನಂ.38. ಸ.ನಂ.2. ಸ.ನಂ. 27, 28. | ಸ.ನಂ. 31, 0-11 0.93 

ವೆಂಕಟಯ್ಯ, ಸುಬ್ಬರಾಡ್ದಿ 32. 
ಬಿನ್‌ ವೆಂಕಟಿಯ್ಯ, 
ಮಂಜುನಾಥ 
ಮೈ.ಗಾ.ತಂದೆ. ಈಶ್ವರಯ್ಯ, 
ವೇಣುಗೋಪಾಲ 
ವೈ.ಗಾ.ತಂದೆ. ಈಶ್ವರಯ್ಯ. 
199 | ಟಿ. ಶ್ರೀನಿವಾಸರೆಡ್ಡಿ ಬಿನ್‌ ಟಿ. ಶ್ರೀನಿವಾಸರೆಡ್ಡಿ. 30/5 ಖುಷ್ಕಿ ಸ.ನಂ.38. ಸ.ನಂ.2. ಸ.ನಂ. 27, 28. | ಸ.ನಂ. 31, 0-10 0.48 
ತಿಮ್ಮಾರೆಡ್ಡಿ. 32. 
200 ಟಿ.ಶ್ರೀನಿವಾಸರೆಡ್ಡಿ ಬಿನ್‌ ಟಿ.ಶ್ರೀನಿವಾಸರೆಡ್ಡಿ. 30/6 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-10 0-48 
ತಿಮ್ಮಾರೆಡ್ಡಿ. 32. 
201 ಕುನ್ನಪ್ಪರೆಡ್ಡಿ ಬಿನ್‌ ಕುನ್ನಪ್ಪರೆಡ್ಡಿ, 30/7 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-32 1.52 
ಮುನಿವೆಂಕಟಪ್ಪ, ಮುನಿವೆಂಕಟಪ್ಪ. 32. 
ಮುನಿವೆಂಕಟಪ್ಪ ಜಿನ್‌ 
ಲೇಟ್‌ ರೆಡ್ಡಿಪ್ಪ. 
202 ಚಿನ್ನಪ್ಪರೆಡ್ಡಿ ಅಲಿಯಾಸ್‌ ನಾರಾಯಣರೆಡ್ಡಿ, 30/8 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-16, 0- 0.76 
ಚಿಕ್ಕಹನುಮಂತಯ್ಯ ಬಿನ್‌ | ಚಿನ್ನಪ್ಪರೆಡ್ಡಿ 32. 01. 
ಮಾಳಿಗಪ್ಪ ಅಲಿಯಾಸ್‌ ಅಲಿಯಾಸ್‌ 
ಹನುಮಂತಯ್ಯ, ಚಿಕ್ಕಹನುಮಂತಯ್ಯ, 
ಚಂದ್ರಾರೆಡ್ಡಿ ಬಿನ್‌ ಲೇಟ್‌ ಚಂದ್ರಾರೆಡ್ಡಿ. 
203 ಚಿಕ್ಕಹನುಮಂತರೆಡ್ಡಿ ಬಿನ್‌ ಚಿಕ್ಕಹನುಮಂತರೆಡ್ಡಿ. 30/9 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-09 0.44 
ವೆಂಕಟಸುಬ್ಬಯ್ಯ, 32. 
ಸುಬ್ಬರೆಡ್ಡಿ ಬಿನ್‌ 
ವೆಂಕಟಿಯ್ಯ. 
204 ರಾಮರೆಡ್ಡಿ, ಆರ್‌.ಮುನಿರೆಡ್ಡಿ, 30/10 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-26 1.23 
ಮುನಿಶಾಮರೆಡ್ಡಿ ಬಿನ್‌ ಮುನಿಶಾಮರೆಡ್ಡಿ, 32. 
ಚಿಕ್ಕ ಅಪ್ಪಯ್ಯರ್‌ಡ್ಡಿ, ಅಮ್ಮಯ್ಯಮ್ಮ. 
ಅಮ್ಮಯ್ಯಮ್ಮ ಕೋಂ 
ಡಿ. ಮುನಿರಾಜು. 



















































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೬೭ 
5 | ಜಾತೆದಾರರ ಹೆಸರು | ಅನುಭವದಾರರ ಹೆಸರು | ನನ್‌ | ತರಹೆ ತರಹೆ ಳ್ಳ id 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಬಿಣ ಎ-ಗುಂ 
205 ನಂಜಾರೆಡ್ಡಿ ಬಿನ್‌ ನಂಜಾರೆಡ್ಡಿ. 30/11 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-12 0.57 

ಗಿಡ್ಡಾರೆಡ್ಡಿ. 32. 
206 ಗುರುಸಿದ್ದಾರೆಡ್ಡಿ ಬಿನ್‌ ಗುರುಸಿದ್ದಾರೆಡ್ಡಿ. 30/12 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-17, 0- 0.85 
ಲೇಟ್‌ ಮುನಿಶಾಮಪ್ಪ. 32. 01 ಖ. 
207 ಕೋಡಿಹಳ್ಳಿ ಚಿನ್ನಪ್ಪರೆಡ್ಡಿ ಪಾಪಣ್ಣ, ಕೋಡಿಹಳಿ 30/13 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-09 0.44 
ಬಿನ್‌ ಮಾಳಿಗಪ್ಪ ಚಿನ್ನಪ್ಪರೆಡ್ಡಿ 32. 
ಅಲಿಂಖಾಸ್‌ 
ಹನುಮಂತಯ್ಯ. 
208 ಹನುಮಂತಯ್ಯ ಬಿನ್‌ ಹನುಮಂತಯ್ಯ, 30/14 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-38 1.80 
ಲೇಟ್‌ ಹನುಮಂತಯ್ಯ, ತಿಮ್ಮಯ್ಯ, ಸತ್ಯಪ್ಪ, 32. 
ತಿಮ್ಮಯ್ಯ ಬಿನ್‌ ಮುನಿವೆಂಕಟಪ್ಪ 
ಯರ್ರದಿಮ್ಮರೆಡ್ಡಿ, ಸತ್ಯಪ್ಪ | ಉ..ಪಿಳ್ಳಪ್ಪ, 
ಬಿನ್‌ ಲೇಟ್‌ ಯರ್ರದಿಮ್ಮ ಮುನಿಶಾಮಿ, 
ರೆಡ್ಡಿ, ಮುನಿವೆಂಕಟಪ್ಪ ಚಿಕ್ಕಪಿಳ್ಳಪ್ಪ. 
ಉ..ಪಿಳ್ಳಿಪ್ಪ ಬಿನ್‌ ಲೇಟ್‌ ಅಮ್ಮಯ್ಯಮ್ಮ. 
ರೆಡ್ಡಪ್ಪ, ಚಿಕ್ಕಪಿಳ್ಳಪ್ಪ 
ಬಿನ್‌ ಲೇಟ್‌ 
ಮುನಿವೆಂಕಟಪ್ಪ, 
ಮುನಿಶಾಮಿ ಬಿನ್‌ ಲೇಟ್‌ 
ರೆಡ್ಡ: ಪ್ಪ, ಅಮ್ಮಯ್ಯಮ್ಮ 
ಬಿನ್‌ ಲೇಟ್‌ ಡಿ. 
ಮುನಿರಾಜು, 
200 ವಿ.ಪಿ.ಹನುಮಂತರೆಡ್ಡಿ ವಿ.ಪಿ.ಹನುಮಂತರೆಡ್ಡಿ. 30/15 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-09 0.44 
ಬಿನ್‌ ಲೇಟ್‌ 32. 
ಮುನಿವೆಂಕಟಪ್ಪ. 
210 ಗುರುಸಿದ್ದಾರೆಡ್ಡಿ ಬಿನ್‌ ಗುರುಸಿದ್ದಾರೆಡ್ಡಿ. 30/16 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-11 0.53 
ಮುನಿಶಾಮಪ್ಪ. 3, 
211 ಗೌರಮ್ಮ ಕೋಂ ಗೌರಮ್ಮ. 30/17 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-10, 0.50 
ಚಿಕ್ಕರಾಮಯ್ಯ. 32. 0-01. 


































































































೧೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ ಸರ್ವೆ ಚಕ್ಕಬಂ ಏಿಸ್ಸೀರ್ಣ 
ಸ್‌ ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ ತರಹೆ ಬಂ ಇ 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗದುಂ 
212 ವಿ.ಎಮ್‌.ಚಿಕ್ಕತಿಮ್ಮಾರೆಡ್ಡಿ ವಿ.ಎಮ್‌.ಚಿಕ್ಕತಿಮ್ಮಾರೆಡ್ಡಿ. 30/18 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-09, 0- 0.45 
ಬಿನ್‌ ಲೇಟ್‌ 32. 012 
ಮುನಿಶಾಮಪ್ಪ. 

213 | ಟಿ. ಶ್ರೀನಿವಾಸರೆಡ್ಡಿ ಜನ್‌ ಟಿ. ಶ್ರೀನಿವಾಸರೆಡ್ಡಿ. 30/19 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-05 0.25 
ತಿಮ್ಮಾರೆಡ್ಡಿ. 32. 

214 | ಟಿ. ಶ್ರೀನಿವಾಸರೆಡ್ಡಿ ಜನ್‌ ಟಿ. ಶ್ರೀನಿವಾಸರೆಡ್ಡಿ. 30/20 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-02 0.10 
ತಿಮ್ಮಾರೆಡ್ಡಿ. 32. 

215 ನಂಜಾರೆಡ್ಡಿ ಜನ್‌ ನಂಜಾರೆಡ್ಡಿ. 30/21 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-04 0.21 
ಗಿಡ್ಡಾರೆಡ್ಡಿ. 32. 

216 | ಟಿ. ಶ್ರೀನಿವಾಸರೆಡ್ಡಿ ಜನ್‌ ಟಿ. ಶ್ರೀನಿವಾಸರೆಡ್ಡಿ. 30/22 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-04. 0.21 
ತಿಮ್ಮಾರೆಡ್ಡಿ. 32. 

217 | ಟಿ. ಶ್ರೀನಿವಾಸರೆಡ್ಡಿ ಜನ್‌ ಟಿ. ಶ್ರೀನಿವಾಸರೆಡ್ಡಿ. 30/23 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-05 0.25 
ತಿಮ್ಮಾರೆಡ್ಡಿ. 32. 

218 ವಿ.ಎಮ್‌.ಚಿಕ್ಕತಿಮ್ಮಾರೆಡ್ಡಿ ವಿ.ಎಮ್‌.ಚಿಕ್ಕತಿಮ್ಮಾರೆಡ್ಡಿ. 30/24 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-10, 0- 0.48 
ಬಿನ್‌ ಲೇಟ್‌ 32. 012 
ಮುನಿಶಾಮಪ್ಪ. 

219 ನಂಜಾರೆಡ್ಡಿ ಜನ್‌ ನಂಜಾರೆಡ್ಡಿ. 30/25 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-05 0.25 
ಗಿಡ್ಡಾರೆಡ್ಡಿ. 32. 

220 ಗುರುಸಿದ್ದಾರೆಡ್ಡಿ ಜನ್‌ ಗುರುಸಿದ್ದಾರೆಡ್ಡಿ. 30/26 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-39, 0- 0.10 
ಮುನಿಯಪ್ಪ. 32. 03೫. 

221 ನಂಜಾರೆಡ್ಡಿ ಜನ್‌ ನಂಜಾರೆಡ್ಡಿ. 30/27 ತರಿ ಸ.ನಂ.38. ಸ.ನಂ.2. ಸ.ನಂ. 27, 28. ಸ.ನಂ. 31, 0-05 0.25 
ಗಿಡ್ಡಾರೆಡ್ಡಿ. 32. 

222 | ಬಿ. ಚಂದ್ರಶೇಖರ್‌ ಬಿನ್‌ ಬಿ. ಚಂದ್ರಶೇಖರ್‌. 31 ತರಿ ಸ.ನಂ.32. ಸ.ನಂ.2. ಸ.ನಂ. 30. ಸ.ನಂ. 42, 0-37 1.85 

ಬಸವರಾಜಪ್ಪ. ಕೆರೆ. 

223 ಅಪ್ಪಯ್ಯಣ್ಣ, ಗುತ ಯ್ಯ, ಅಪ್ಪಯ್ಯಣ್ಣ, ಚಿನ್ನಪ್ಪರೆಡ್ಡಿ 32 ತರಿ ಸ.ನಂ. 42, ಸ.ನಂ.31. ಸ.ನಂ. 33, 34. ಸ.ನಂ. 42. 1-36 3.80 

2 ಅ 09 ಡಿ 
ಚಿನ್ನಪ್ಪರೆಡ್ಡಿ ಅಲಿಯಾಸ್‌ ಅಲಿಯಾಸ್‌ ಕೆರೆ. 








ಚಿಕ್ಕಶನುಮಂತಯ್ಯ ಬಿನ್‌ 
ಮಾಳಿಗಪ್ಪ ಅಲಿಯಾಸ್‌ 
ಹನುಮಂತಯ್ಯ. 





ಚಿಕ್ಕಹನುಮಂತಯ್ಯ. 































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೬೯ 
5 | ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ಸನ" | ತರಹೆ | ತರಹೆ pc id 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಬಿಣ ಎ-ಗುಂ 
224 | ವಿ. ಜಿ. ನರಸಿಂಹಮೂರ್ತಿ. | ವಿ. ಜಿ. ನರಸಿಂಹಮೂರ್ತಿ. 33/1 ತರಿ ಕೆರೆ. ಸ.ನಂ. 34. ಸ.ನಂ. 34, 35. ಸ.ನಂ. 32. 0-18 0.86 

0-01ಖ 

225 | ಟಿ.ಕೆ.ರಾಜಗೋಪಾಲರಾವ್‌. | ಟಿ.ಕೆ.ರಾಜಗೋಪಾಲರಾವ್‌. 33/2 ತರಿ ಕೆರೆ. ಸ.ನಂ. 34. ಸ.ನಂ. 34, 35. ಸ.ನಂ. 32. 0-21 1.00 

226 | ವಿ. ಜಿ. ನರಸಿಂಹಮೂರ್ತಿ. | ಏ. ಜಿ. ನರಸಿಂಹಮೂರ್ತಿ. 33/3 ತರಿ ಕೆರೆ. ಸ.ನಂ. 34. ಸ.ನಂ. 34, 35. ಸ.ನಂ. 32. 0-13 0.82 

227 ದೇವಿರಮ್ಮ ಬಿನ್‌ ದೇವಿರಮ್ಮ. 33/4 ತರಿ ಕೆರೆ. ಸ.ನಂ. 34. ಸ.ನಂ. 34, 35. ಸ.ನಂ. 32. 0-10 0.48 
ನಿದ್ದಲಿಂಗಶರ್ಮ. 

228 | ವಿ. ಜಿ. ನರಸಿಂಹಮೂರ್ತಿ. | ವಿ. ಜಿ. ನರಸಿಂಹಮೂರ್ತಿ. 33/5 ತರಿ ಕೆರೆ. ಸ.ನಂ. 34. ಸ.ನಂ. 34, 35. ಸ.ನಂ. 32. 0-07 0.34 

229 | ವಿ. ಹೆಚ್‌. ಚಿನ್ನಪ್ಪರೆಡ್ಡಿ ವಿ. ಹೆಚ್‌. ಚಿನ್ನಪ್ಪರೆಡ್ಡಿ. 34/1 ತರಿ ಸ.ನಂ.35, ಸ.ನಂ. 30. ಸ.ನಂ. 30, 38. ಸ.ನಂ. 32. 0-28 1.40 
ಬಿನ್‌ ಹನುಮಂತಯ್ಯ. 33. 

230 ಹನುಮಂತಯ್ಯ ಬಿನ್‌ ಕೃಷ್ಣಪ್ಪ 34/2 ತರಿ ಸ.ನಂ.35, ಸ.ನಂ. 30. ಸ.ನಂ. 30, 38. ಸ.ನಂ. 32. 0-09 0.44 
ಓಭಳರೆಡ್ಡಿ. 33. 

231 ಪಿಳ್ಳಪ್ಪ ಬಿನ್‌ ಲೇಟ್‌ ಕೃಷ್ಣಪ್ಪ 34/3 ತರಿ ಸ.ನಂ.35, ಸ.ನಂ. 30. ಸ.ನಂ. 30, 38. ಸ.ನಂ. 32. 0-14 0.67 
ಮುನಿವೆಂಕಟಪ್ಪ. 33. 

232 ಗುರುಸಿದ್ದಾರೆಡ್ಡಿ. ಗುರುಸಿದ್ದಾರೆಡ್ಡಿ. 34/4 ತರಿ ಸ.ನಂ.35, ಸ.ನಂ. 30. ಸ.ನಂ. 30, 38. ಸ.ನಂ. 32. 0-13 0.62 

33. 0-01ಖ 

233 | ಮುದ್ದರಂಗಮ್ಮ ಮತ್ತು ಮುದ್ಧರಂಗಮ್ಮ. 35/1 ತರಿ ಕೆರೆ. ಸ.ನಂ. 34, ಸ.ನಂ. 37 ಸ.ನಂ. 33. 0-28 1.33 
ಈಕೆಯ ತಿಮ್ಮಯ್ಯ, 38. 
ಮುನಿರಂಗಯ್ಯ ಬಿನ್‌ 
ನಿಂಗಪ್ಪ. 

234 | ಸರ್ಕಾರ 35/2 ತರಿ ಕೆರೆ. ಸ.ನಂ. 34, ಸ.ನಂ. 37. ಸ.ನಂ. 33. 0-13 0.62 

38. 

235 | ಭೀರಾಜಪ್ಪ ಬಿನ್‌ ಭೀರಾಜಪ್ಪ. 35/3 ತರಿ ಕೆರೆ. ಸ.ನಂ. 34, ಸ.ನಂ. 37. ಸ.ನಂ. 33. 0-05 0.25 
ತಿಮ್ಮಯ್ಯ. 38. 

236 | ಭೀರಾಜಪ್ಪ ಬಿನ್‌ ಭೀರಾಜಪ್ಪ. 35/4 ತರಿ ಕೆರೆ. ಸ.ನಂ. 34, ಸ.ನಂ. 37. ಸ.ನಂ. 33. 0-06 0.29 
ತಿಮ್ಮಯ್ಯ. 38. 

237 | ಮುನಿಹನುಮ, ರಂಗಪ್ಪ ಮುನಿಯಪ್ಪ. 35/5 ತರಿ ಕೆರೆ. ಸ.ನಂ. 34, ಸ.ನಂ. 37. ಸ.ನಂ. 33. 0-05 0.25 
ಬಿನ್‌ ಲಿಂಗಪ್ಪ. 38. 

238 | ಹನುಮಂತಯ್ಯ ಬಿನ್‌ ಹನುಮಂತಯ್ಯ. 35/6 ತರಿ ಕೆರೆ. ಸ.ನಂ. 34, ಸ.ನಂ. 37. ಸ.ನಂ. 33. 0-10 0.48 
ಹನುಮಂತಪ್ಪ. 38. 











































































































೧೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
ಕ್ರ | ಖಾತೆದಾರರ ಹೆಸರು | ಅನುಭವದಾರರ ಹಸರು | ನವೆ" | ತರಹೆ | ತರಹೆ hile Rd 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
239 | ನಾರಾಯಣಪ್ಪ ಬಿನ್‌ ನಾರಾಯಣಪ್ಪ. 35/7 ತರಿ ಕೆರೆ. ಸ.ನಂ. 34, ಸ.ನಂ. 37. ಸ.ನಂ. 33. 0-02, 0- 0-10 

ರಂಗಪ್ಪ. 38. 01ಖ. 
240 ಮುನಿವೆಂಕಟಮ್ಮ ಬಿನ್‌ ಮುದ್ದಪ್ಪ. 35/8 ತರಿ ಕೆರೆ. ಸ.ನಂ. 34, ಸ.ನಂ. 37. ಸ.ನಂ. 33. 0-03 0.15 
ಮುನಿಶಾಮಿ. 38. 
241 | ಹಳ್ಳಿರಂಗಯ್ಯ ಬಿನ್‌ ಹಳ್ಳಿರಂಗಯ್ಯ. 36/1 ತರಿ ಕೆರೆ. ಸ.ನಂ. 35, ಸ.ನಂ. 41. ಸ.ನಂ. 35. 0-09 0.45 
ಗಿರಿಯಪ್ಪ. 37. 
242 ಸೀರಾಜುದುಲ್ಲಾ. 36/2 ತರಿ ಕೆರೆ. ಸ.ನಂ. 35, ಸ.ನಂ. 41. ಸ.ನಂ. 35. 0-13 0.95 
37. 
243 | ಮುನಿಯಪ್ಪ ಬಿನ್‌ ಲೇಟ್‌ ಮುನಿಯಪ್ಪ. 37/1 ತರಿ ಸ.ನಂ. 36. ಸ.ನಂ. 39, ಸ.ನಂ. 40. ಸ.ನಂ. 35. 0-15 0.75 
ಚಿಕ್ಕಣ್ಣ. 38. 
244 | ಮಲ್ಲಮ್ಮ ಬಿನ್‌ ರಂಗಪ್ಪ. | ಮಲ್ಲಮ್ಮ. 37/2 ತರಿ ಸ.ನಂ. 36. | ಸ.ನಂ. 39, ಸ.ನಂ. 40. ಸ.ನಂ. 35. 0-13 0.65 
38. 

245 ಪುಟ್ಟತಾಯಮ್ಮ ಬಿನ್‌ ಪುಟ್ಟತಾಯಮ್ಮ. 37/3 ತರಿ ಸ.ನಂ. 36. ಸ.ನಂ. 39, ಸ.ನಂ. 40. ಸ.ನಂ. 35. 0-13 0.65 

ಕರಿಯಣ್ಣ. 38. 0-01ಐ 

246 ಹನುಮಕ್ಕ ಬಿನ್‌ ಹನುಮಕ್ಕ. 37/4 ತರಿ ಸ.ನಂ. 36. ಸ.ನಂ. 39, ಸ.ನಂ. 40. ಸ.ನಂ. 35. 0-13 0.65 

ನಂಡಕೇರಿ. 38. 
247 ಸೀರಾಜುದುಲ್ಲಾ. 38/1 ತರಿ ಸ.ನಂ.37, ಸ.ನಂ. 30. ಸ.ನಂ. 39. ಸ.ನಂ. 34. 0-33 1.57 
35. 0-012 

248 | ಪಿ. ಸುಬ್ಬರಾವ್‌ ಬಿನ್‌ ಪಿ. | ನರಸಿಂಹಮೂರ್ತಿ, ಪಿ. 38/2A ತರಿ ಸ.ನಂ.37, ಸ.ನಂ. 30. ಸ.ನಂ. 39. ಸ.ನಂ. 34. 0-15 0.72 

ಪಟ್ಟಾಭಿರಾಮಯ್ಯ. ಸುಬ್ಬರಾವ್‌. 35. 0-01ಐ 

249 | ನಾರಾಯಣರಾವ್‌ ಬಿನ್‌ ನಾರಾಯಣರಾವ್‌. 38/28 ತರಿ ಸ.ನಂ.37, ಸ.ನಂ. 30. ಸ.ನಂ. 39. ಸ.ನಂ. 34. 0-14 0.67 

ಲೇಟ್‌ ಇ. ರುದ್ರಪ್ಪ. 35. 0-01ಐ 

250 | ಟಿ. ಆರ್‌. ಟಿ. ಆರ್‌. 39/1 ತರಿ ಸ.ನಂ. 40. ಸ.ನಂ. 25, ಸ.ನಂ. 22. ಸ.ನಂ. 38. 0-15 0.72 

ರಾಜಗೋಪಾಲರಾವ್‌. ರಾಜಗೋಪಾಲರಾವ್‌. 27. 0-01 
251 ಸುಬ್ಬಮ್ಮ ಬಿನ್‌ ಸುಬ್ಬಮ್ಮ. 39/2 ತರಿ ಸ.ನಂ. 40. ಸ.ನಂ. 25, ಸ.ನಂ. 22. ಸ.ನಂ. 38. 0-31 1.47 
ಕೃಷ್ಣಮೂರ್ತಿ. 27. 0.02. 

252 | ಪುಟ್ಟತಾಯಮ್ಮ ಕೋಂ ಪುಟ್ಟತಾಯಮ್ಮ. 39/3 ತರಿ ಸ.ನಂ. 40. | ಸ.ನಂ. 25, ಸ.ನಂ. 22. ಸ.ನಂ. 38. 0-14 0.69 

ಕರಿಯಣ್ಣ. 27. 0-01ಖಐ 

253 ಯಲ್ಲಮ್ಮ ಬಿನ್‌ ರಂಗಪ್ಪ. ಯಲ್ಲಮ್ಮ. 40 ಖುಷ್ಕಿ ಸ.ನಂ. 41. ಸ.ನಂ. 39. ಸ.ನಂ. 22. ಸ.ನಂ. 37. 2-00 ೨.16 













































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೭೧ 
5 | ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ನನ್‌ | ತರಹೆ | ತರಹೆ ಳ್ಳ ನಟ 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಬಿಣ ಎ-ಗುಂ 
254 | ಪುಟ್ಟತಾಯಮ್ಮ. ಪುಟ್ಟತಾಯಮ್ಮ. 41 ಖುಷ್ಕಿ ಸ.ನಂ.42, ಸ.ನಂ. 40. ಸ.ನಂ. 22. ಸ.ನಂ. 36, 0-20 0.85 

ಕೆರೆ. 37. 

255 ಪಿ.ಸುಬ್ಬರಾಮ್‌ ಬಿನ್‌ ವಿ.ಎಸ್‌.ಪಟ್ಟಾಭಿರಾಮಯ್ಯ 44/18 ರ ಖುಷ್ಕಿ ಕೆರೆ ಸ.ನಂ. 76. ಊರು. ಸ.ನಂ. 49. 1-00 1.81 
ಪಿ.ಪಟ್ಟಾಭಿರಾಮಯ್ಯ, » ಪಿ.ಸುಬ್ಬರಾವ್‌, ಪೈಕಿ 
ಪಿ.ಅಚ್ಚುತರಾವ್‌ ಬಿನ್‌ ಪಿ.ಅಚ್ಚುತರಾವ್‌. 
ಪಿ.ಪಟ್ಟಾಭಿರಾಮಯ್ಯ. 

256 ಪಿ.ಸುಬ್ಬರಾಮ್‌ ಬಿನ್‌ ವಿ.ಎಸ್‌.ಪಟ್ಟಾಭಿರಾಮಯ್ಯ 44/19 ರ ಖುಷ್ಕಿ ಕೆರೆ ಸ.ನಂ. 76. ಊರು. ಸ.ನಂ. 49. 0-30 1.37 
ಪಿ.ಪಟ್ಟಾಭಿರಾಮಯ್ಯ, ತ ಪಿ.ಸುಬ್ಬರಾವ್‌, ಪೈಕಿ 0-01ಐ. 
ಪಿ.ಅಚ್ಚುತರಾವ್‌ ಬಿನ್‌ ಪಿ.ಅಚ್ಚುತರಾವ್‌. 
ಪಿ.ಪಟ್ಟಾಭಿರಾಮಯ್ಯ. 

257 ಸುಬ್ಬಯ್ಯ ಬಿನ್‌ — 44/20 ರ ಖುಷ್ಕಿ ಕೆರೆ ಸ.ನಂ. 76. ಊರು. ಸ.ನಂ. 49. 0-30 1.52 
ಸುಬ್ಬಯ್ಯ. ಪೈಕಿ 0-01ಖ. 

258 ರಾಮರೆಡ್ಡಿ ಬಿನ್‌ ವಿ. ಆರ್‌. 45 ರ ಖುಷ್ಕಿ ಕೆರೆ ಸ.ನಂ. 46. ಸ.ನಂ. 44. ಸ.ನಂ. 48. 0-15 2.26 
ಮುನಿಶಾಮಪ್ಪ, ನಾರಾಯಣರೆಡ್ಡಿ, ಪೈಕಿ 0-048 
ಹೆಚ್‌. ಯಲ್ಲಪ್ಪ ಬಿನ್‌ ವಿಜಯ ರಂಗಸ್ವಾಮಿ. 
ಲೇಟ್‌ ಟಿ. ಹನುಮಂತಪ್ಪ, 
ಹೆಚ್‌. ನಾರಾಯಣಸ್ವಾಮಿ 
ಬಿನ್‌ಲೇಟ್‌ ಟಿ. 
ಹನುಮಂತಪ್ಪ, ಹೆಚ್‌. 
ಕೃಷ್ಣಪ್ಪ ಬಿನ್‌ ಲೇಟ್‌ ಟಿ. 
ಹನುಮಂತಪ್ಪ, ವಿ. ಆರ್‌. 
ನಾರಾಯಣರೆಡ್ಡಿ ಬಿನ್‌ 
ರಾಮರೆಡ್ಡಿ, 
ವಿಜಯರಂಗಸ್ವಾಮಿ ಕೋಂ 
ಲೇಟ್‌ ರಂಗಸ್ವಾಮಿ. 

259 | ವಿ. ಹೆಚ್‌. ಚಿನ್ನಪ್ಪರೆಡ್ಡಿ ವಿ. ಹೆಚ್‌. ಚಿನ್ನಪ್ಪರೆಡ್ಡಿ. 46/1 ರ ಖುಷ್ಕಿ ಸ.ನಂ. 45, | ಸ.ನಂ. 76. ಸ.ನಂ. 44. ಸ.ನಂ. 49, 2-05 ೨.72 
ಬಿನ್‌ ಹನುಮಂತಯ್ಯ. ಪೈಕಿ 44. 48. 0-05 

260 ಮರಿಯಣ್ಣ ಬಿನ್‌ ಲೇಟ್‌ ಮರಿಯಣ್ಣ. 46/2 ರ ಖುಷ್ಕಿ ಸ.ನಂ. 45, | ಸ.ನಂ. 76. ಸ.ನಂ. 44. ಸ.ನಂ. 49, 1-00 1.87 
ಮುನಿಶಾಮಪ್ಪ. ಪೈಕಿ 44. 48. 































































































೧೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
5 | ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ನನ್‌ | ತರಹ | ತರಹೆ ಳ್ಳ ನಟ 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಬಿಣ ಎ-ಗುಂ 
261 ಮರಿಯಣ್ಣ ಬಿನ್‌ ಲೇಟ್‌ ಮರಿಯಣ್ಣ. 46/3 ರ ಖುಷ್ಕಿ ಸ.ನಂ. 45, ಸ.ನಂ. 76. ಸ.ನಂ. 44. ಸ.ನಂ. 49, 0-20 1.19 
ಮುನಿಶಾಮಪ್ಪ. ಪೈಕಿ 44. 48. 

262 | ಹನುಮಂತಯ್ಯ ಬಿನ್‌ ಗುರುಸಿದ್ದಾರೆಡ್ಡಿ. 46/4 ರ ಖುಷ್ಕಿ ಸ.ನಂ. 45. | ಸ.ನಂ. 76. ಸ.ನಂ. 44. ಸ.ನಂ. 49, 0-15 0.79 
ಚಿನ್ನಪ್ಪ. ಪೈಕಿ 48. 

263 ಗುತ್ತಯ್ಯ ಬಿನ್‌ ಗುತ್ತಯ್ಯ. 47 ರ ಖುಷ್ಕಿ ಸ.ನಂ. 48. ಸ.ನಂ. 48, ಸ.ನಂ. 48. ಸ.ನಂ. 48. 1-10 2.52 
ಪುಟ್ಟರಂಗಣ್ಣ. ಪೈಕಿ 0-01 

264 ರಾಮರೆಡ್ಡಿ ಬಿನ್‌ ರಾಮರೆಡಿ 48/1 ಖುಷ್ಕಿ ಕೆರೆ. ಸ.ನಂ. 49. ಸ.ನಂ. 47, 48. ಸ.ನಂ. 48. 0-10 0.81 

ಮುನಿಶಾಮಪ್ಪ. 

265 | ಗುತ್ತಯ್ಯ ಬಿನ್‌ ಗುತ್ತಯ್ಯ, ಮರಿಯಣ್ಣ. 48/2 ಖುಷ್ಕಿ ಕೆರೆ. ಸ.ನಂ. 40. ಸ.ನಂ. 44. ಸ.ನಂ. 48. 0-16 0.68 

ಪುಟ್ಟರಂಗಯ್ಯ, 
ಮರಿಯಣ್ಣ ಬಿನ್‌ ಲೇಟ್‌. 
ಮುನಿಶಾಮಪ್ಪ. 

266 | ಮುನಿಯಪ್ಪ ಬಿನ್‌ ಮುನಿಯಪ್ಪ. 48/3 ಖುಷ್ಕಿ ಕೆರೆ. ಸ.ನಂ. 40. ಸ.ನಂ. 44. ಸ.ನಂ. 48. 0-19 0.81 

ಹೊಟ್ಟೆ ಪ್ಪ. 

267 | ಗುತ್ಯಮ್ಮ ಕೋಂ ಲೇಟ್‌ ಗುತ್ತಯ್ಯ, ಗುತ್ಯಮ್ಮ. 48/4 ಖುಷ್ಕಿ ಕೆರೆ. ಸ.ನಂ. 40. ಸ.ನಂ. 44. ಸ.ನಂ. 48. 0-25 1.06 

ಗುತ್ಯಯ್ಯ. 

268 | ಗುತ್ಯಮ್ಮ ಕೋಂ ಲೇಟ್‌ ಗುತ್ತಯ್ಯ, ಗುತ್ಯಮ್ಮ. 48/5 ಖುಷ್ಕಿ ಕೆರೆ. ಸ.ನಂ. 40. ಸ.ನಂ. 44. ಸ.ನಂ. 48. 0-28 1.18 

ಗುತ್ಯಯ್ಯ. 

269 | ಗುತ್ಯಮ್ಮ ಕೋಂ ಲೇಟ್‌ ಗುತ್ತಯ್ಯ, ಗುತ್ಯಮ್ಮ. 48/6 ಖುಷ್ಕಿ ಕೆರೆ. ಸ.ನಂ. 40. ಸ.ನಂ. 44. ಸ.ನಂ. 48. 0-04 0.17 

ಗುತ್ಯಯ್ಯ. 

270 ವಿ.ಎಮ್‌.ಗುತ್ಯಪ್ಪ ಬಿನ್‌ ವಿ.ಎಮ್‌.ಗುತ್ಯಪ್ಪ, 48/7 ಖುಷ್ಕಿ ಕೆರೆ. ಸ.ನಂ. 49. ಸ.ನಂ. 44. ಸ.ನಂ. 48. 0-24, 0- 1.53 

ಲೇಟ್‌ ಮುನಿಯಪ್ಪ. ಮುನಿಯಪ್ಪ. 01 
271 | ಎಸ್‌.ವಿ. ಜಯಪ್ರಕಾಶ್‌. ಎಸ್‌.ವಿ.ಜಯಪ್ರಕಾಶ್‌ 48/8 ಖುಷ್ಕಿ ಕೆರೆ. ಸ.ನಂ. 49. ಸ.ನಂ. 44. ಸ.ನಂ. 48, 1-38, 0- 6.50 
02 ಖು. 
272 ಎಸ್‌.ವಿ.ಜಯಪ್ರಕಾಶ್‌ ಎಸ್‌.ವಿ.ಜಯಪ್ರಕಾಶ್‌. 48/9 ಖುಷ್ಕಿ ಕೆರೆ. ಸ.ನಂ. 49. ಸ.ನಂ. 44. ಸ.ನಂ. 48, 0-36 1.52 
ಬಿನ್‌ ಲೇಟ್‌ 
ಎಸ್‌.ವೆಂಕಟರಾಯಪ್ಪ. 
273 ಎಸ್‌.ವಿ.ಜಯಪ್ರಕಾಶ್‌ ಎಸ್‌.ವಿ.ಜಯಪ್ರಕಾಶ್‌. 48/10 ಖುಷ್ಕಿ ಕೆರೆ. ಸ.ನಂ. 49. ಸ.ನಂ. 44. ಸ.ನಂ. 48, 0-14 1.37 
ಬಿನ್‌ ಲೇಟ್‌ 
ವೆಂಕಟರಾಯಪ್ಪ. 



















































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೭೩ 
ಕ ಸರ್ವೆ ಚಕ್ಕಬಂ ವಿಸೀರ್ಣ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ ತರಹೆ ಬಂ ಇ 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
274 | ವಿ.ಎಮ್‌.ಗುತ್ತಪ್ಪ ಬಿನ್‌ ವಿ.ಎಮ್‌.ಗುತ್ತಪ್ಪ. 48/11 ಖುಷ್ಕಿ ಕೆರೆ. ಸ.ನಂ. 49. ಸ.ನಂ. 44. ಸ.ನಂ. 48, 1-07 2.23 

ಲೇಟ್‌ ಮುನಿಯಪ್ಪ. 
275 ಗುತ್ತಮ್ಮ ಕೋಂ ಲೇಟ್‌ ಗುತ್ತಯ್ಯ, ಗುತ್ಯಮ್ಮ. 48/12 ಖುಷ್ಕಿ ಕೆರೆ. ಸ.ನಂ. 49. ಸ.ನಂ. 44. ಸ.ನಂ. 48, 0-24, 0 2.37 
ಗುತ್ಯಯ್ಯ. 01ಐ. 
276 ರಂಗಮ್ಮ ಉ..ಪಿಳ್ಳಮ್ಮ ರಂಗಮ್ಮ ಉ..ಪಿಳ್ಳಮ್ಮ, 48/13 ತರಿ ಕೆರೆ. ಸ.ನಂ. 49. ಸ.ನಂ. 44. ಸ.ನಂ. 48, 0-29 3.69 
ಕೋಂ ಗುತ್ತಪ್ಪ, ಗುತ್ಯಮ್ಮ ಗುತ್ತಯ್ಯ., ಗುತ್ಯಮ್ಮ. 
ಕೋಂ ಲೇಟ್‌ ಗುತ್ಯಯ್ಯ. 
277 ಮರಿಯಣ್ಣ ಬಿನ್‌ ಲೇಟ್‌ ಮರಿಯಣ್ಣ. 48/14 ಖುಷ್ಕಿ ಕೆರೆ. ಸ.ನಂ. 49. ಸ.ನಂ. 44. ಸ.ನಂ. 48, 1-38, 0 6.27 
ಮುನಿಶಾಮಪ್ಪ. 02ಐ. 
278 ಮರಿಯಣ್ಣ ಬಿನ್‌ ಲೇಟ್‌. ಮರಿಯಣ್ಣ. 40 ಖುಷ್ಕಿ ಸ.ನಂ. 48. | ಸ.ನಂ. 76. ಸ.ನಂ. 46. ಸ.ನಂ. 50. 4-00 5.88 
ಮುನಿಶಾಮಪ್ಪ. 
279 | ಎ. ಅಶ್ವಥನಾರಾಯಣ ಏ.ಎಸ್‌ ಪಟ್ಟಾಭಿರಾಮಯ್ಯ 76/1 ರ ಖುಷ್ಕಿ ಸ.ನಂ. ಸ.ನಂ. 77, ಊರು. ಸ.ನಂ. 75. 1-00 1.85 
ಬಿನ್‌ ಲೇಟ್‌. ಎ. ಎ ಮ ಪೈಕಿ 406, 78. 
ಪಾರ್ಥಸಾರಥಿ, ಯಲ್ಲಮ್ಮ, ಅಶ್ವಥನಾರಾಯಣ, 
ಕೋ0 ಲಿ0ಗಪ್ಪ, ಯಲ್ಲಮ್ಮ, 
ತಿಮ್ಮರಾಯಪ್ಪ ಬಿನ್‌ ತಿಮ್ಮರಾಯಪ್ಪ, 
ಮುನಿಶಾಮಪ್ಪ, ನಾರಾಯಣಪ್ಪ, ತಿಮ್ಮಯ್ಯ, 
ನಾರಾಯಣಪ್ಪ ಜನ್‌ ಅಚ್ಯುತರಾವ್‌. 
ಮುನಿಶಾಮಪ್ಪ, ತಿಮ್ಮಯ್ಯ, 
ಜನ್‌ ಸಿದ್ದಪ್ಪ, 
೦ 
ಪಿ. ಅಚ್ಯುತರಾವ್‌ ಬಿನ್‌ 
ಪಿ. ಪಟ್ಟಾಭಿರಾಮಯ್ಯ. 
280 ಸುಬ್ಬಯ್ಯ ಜನ್‌ ಸೂರಯ್ಯ ಸುಬ್ಬಯ್ಯ, 76/3 ರ ಖುಷ್ಕಿ ಸ.ನಂ. ಸ.ನಂ. 77, ಊರು. ಸ.ನಂ. 75. 0-20 0.90 
ವಿ.ಎಸ್‌. ಪೈಕಿ 46. 78. 
ವೆ0ಕಟನರಸಯ್ಯ. 
281 ಸುಬ್ಬಯ್ಯ ಬಿನ್‌ ವೆಂಕಟನರಸಯ್ಯ. 76/5 ರ ಖುಷ್ಕಿ ಸ.ನಂ. ಸ.ನಂ. 77, ಊರು. ಸ.ನಂ. 75. 0-25, 0 1.21 
ಸೂರಯ್ಯ. ಪೈಕಿ 46. 78. 03೫. 
282 | ನರಸಿಂಗರಾವ್‌. ನರಸಿಂಗರಾವ್‌. 76/6 ರ ಖುಷ್ಕಿ ಸ.ನಂ. ಸ.ನಂ. 77, ಊರು. ಸ.ನಂ. 75. 0-25 1.21 
ಪೈಕಿ 46. 78. 
















































































೧೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
5 | ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ನನ್‌ | ತರಹ | ತರಹೆ hrs ನಟ 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
283 ಎಮ್‌.ಕೃಷ್ಣರೆಡ್ಡಿ. ಟಿ.ಆರ್‌.ರಾಜಗೋಪಾಲ 76/7 ರ ಖುಷ್ಕಿ ಸ.ನಂ. ಸ.ನಂ. 77, ಊರು ಸ.ನಂ. 75. 0-25 1.10 

ರಾವ್‌, ಎಮ್‌.ಕೃಷ್ಣರೆಡ್ಡಿ. ಪೈಕಿ 46. 78. 
284 | ವಿ.ಎನ್‌.ಕೃಷ್ಣಮೂರ್ತಿ ವಿ.ಎನ್‌. ಕೃಷ್ಣಮೂರ್ತಿ, 76/8 ರ ಖುಷ್ಕಿ ಸ.ನಂ. ಸ.ನಂ. 77, ಊರು. ಸ.ನಂ. 75. 4-00, 0- 6.31 
ಬಿನ್‌ ಲೇಟ್‌ ವಿ.ಎನ್‌.ತಿಪ್ಪಯ್ಯ, ಪೈಕಿ 46. 78. 10 ಖ. 
ವಿ.ಜಿ.ನರಸಿಂಗ ಮೂರ್ತಿ, ವಿ.ಎನ್‌. ಗೋಪಾಲರಾವ್‌, 
ವಿ.ಎನ್‌.ತಿಪ್ಪಯ್ಯ ಬಿನ್‌ ಟಿ.ಆರ್‌.ರಾಜಗೋಪಾಲ 
ಲೇಟ್‌ ರಾವ್‌, ಎಸ್‌.ಜೈರಾಮ್‌. 
ವಿ.ಜಿ.ನರಸಿಂಗ ಮೂರ್ತಿ, 
ವಿ.ಎನ್‌.ಗೋಪಾಲರಾವ್‌ 
ಬಿನ್‌ ಲೇಟ್‌ 
ವಿ.ಜಿ.ನರಸಿಂಗ ಮೂರ್ತಿ, 
ಎಸ್‌.ಜೈರಾಮ್‌ ಬಿನ್‌ 
ಲೇಟ್‌ ಜಿ.ಸುದರ್ಶನ್‌. 
285 | ನಾರಾಯಣಪ್ಪ ಬಿನ್‌ ನಾರಾಯಣಪ್ಪ. 77 ರ ಖುಷ್ಕಿ ಸ.ನಂ. ಸ.ನಂ. 79. ಊರು. ಸ.ನಂ. 78. 4-00 6.44 
ರಂಗಪ್ಪ. ಪೈಕಿ 76. 
286 ಯಲ್ಲಮ್ಮ ಕೋ0 ಯಲ್ಲಮ್ಮ. 78/1 ಖುಷ್ಕಿ ಸ.ನಂ. ಸ.ನಂ. 79. ಸ.ನಂ. 77. ಸ.ನಂ. 75. 1-35 2.77 
ಲಿಂಗಪ್ಪ. 76. 
287 | ಅರಸಪ್ಪ ಬಿನ್‌ ಲೇಟ್‌. ಅರಸಪ್ಪ, ಅಕ್ಕಣ್ಣಮ್ಮ 79ರ ಖುಷ್ಕಿ ಸ.ನಂ. ಸ.ನಂ. 81, | ಸ.ನಂ. ಊರು, | ಸ.ನಂ. 75. 6-00 9.33 
ಮುನಿಯಪ್ಪ, ಅರಸಮ್ಮ, ಪೈಕಿ 77, ಊರು. 83. 84. 
ಕೋ0 ಲೇಟ್‌. 
ದೊಡ್ಡಯ್ಯ, ಅಕ್ಕಣ್ಣಪ್ಪ 
ಬಿನ್‌ ಅರಸಮ್ಮ. 
288 | ಕರ್ನಾಟಿಕ ಸರ್ಕಾರ ಕರ್ನಾಟಿಕ ಸರ್ಕಾರ 80 ಖುಷ್ಕಿ ಸ.ನಂ. ಸ.ನಂ. 81. ಸ.ನಂ. 79. ಸ.ನಂ. 74. 9-19 13.94 
79. 0-09ಐ 
289 | ಬೊಪ್ಪಯ್ಯ, ಮುನಿಯಪ್ಪ, | ಬೊಪ್ಪಯ್ಯ, ಗು0ಡಪ್ಪ. 81/81 ಖುಷ್ಕಿ ಸ.ನಂ. ಸ.ನಂ. 82. ಸ.ನಂ. 83. ಸ.ನಂ. 82. 7-34 4.00 
ಬಿನ್‌ ಗಲ್ಲೋನು, 80. 0-26ಐ 
ಗು0ಡಪ್ಪ, ಬಿನ್‌ ಪಾಪಣ್ಣ. 
290 ಸತ್ಯಪ್ಪ ಬಿನ್‌ ಸಿದ್ದಪ್ಪ. 81/72 ಖುಷ್ಕಿ ಸ.ನಂ. ಸ.ನಂ. 82. ಸ.ನಂ. 83. ಸ.ನಂ. 82. 0-25 1.25 
80. 










































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ೧೧೭೫ 
ಕ ಸರ್ವೆ ಚಕ್ಕಬಂಧಿ ವಿಸ್ತೀರ್ಣ 
ನ ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ ತರಹೆ 
ಸಂ. ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ 
291 ಕುನ್ನಪ್ಪರೆಡ್ಡಿ ಬಿನ್‌ ಕನ್ನಪ್ಪರೆಡ್ಡಿ. 82/1 ಖುಷ್ಕಿ ಸ.ನಂ. ಸ.ನಂ. 86, ಸ.ನಂ. 83. ಸ.ನಂ. 74. 1.10 1.32 

ಮುನಿವೆ0ಕಟಪ್ಪರೆಡ್ಡಿ, 89. 87. 0-01ಐ 
ನಾರಾಯಣಪ್ಪರೆಡ್ಡಿ ಜಿನ್‌ 

ಡಿ 
ಚಿಕ್ಕಹನುಮ0ತಯ್ಯ. 

292 ಲಕ್ಷ್ಮಮ್ಮ ಕೋಂ ಲಕ್ಷ್ಮಮ್ಮ, 82/2 ಖುಷ್ಕಿ ಸ.ನಂ. ಸ.ನಂ. 86, ಸ.ನಂ. 83. ಸ.ನಂ. 74. 1-35 1.58 
ರೋಪಾಲ, ನಂಜಾರೆಡ್ಡಿ ನಂಜಾರೆಡ್ಡಿ. 81. 87. 0-02 ಖ 
ಬಿನ್‌ ಗಿಡ್ತಾರೆಡಿ. 

fe ex 

293 ಮದ್ದೂರಪ್ಪ ಬಿನ್‌ ಮದ್ದೂರಪ್ಪ, 83ರ ಖುಷ್ಕಿ ಸ.ನಂ. ಸ.ನಂ. 85 ಸ.ನಂ. 84. ಸ.ನಂ. 82. 2-32 5.21 
ನರಸಿಂಹಯ್ಯ, ಚಿನ್ನಪ್ಪ ಚಿನ್ನಪ್ಪ ರೆಡ್ಡಿ, ಪೈಕಿ 79. 0-02ಐ 
ರೆಡ್ಡಿಬಿನ್‌ ಹನುಮಂತಯ, | ಕುನ್ನಪ್ಪರೆಡಿ. 

ಡಿ ಕ Ce) ಡಿ 
ಕುನ್ನಪ್ಪರೆಡ್ಡಿ ಬಿನ್‌ 
ಮುನಿವೆಂಕಟಪ್ಪ, 

294 | ಎನ್‌.ನಾರಯಣಪ್ಪ ಬಿನ್‌ ಎನ್‌.ನಾರಾಯಣಪ್ಪ, 84ರ ಖುಷ್ಕಿ ಸ.ನಂ. ಸ.ನಂ. 85 ಸ.ನಂ. 226 ಸ.ನಂ. 83. 2-30 5.03 
ಮುನಿಹನುಮಯ್ಯ, ಹೆಚ್‌.ಮುನಿಯಪ್ಪ, ಪೈಕಿ 79. 0-02ಐ 
ಹೆಚ್‌.ಮುನಿಯಪ್ಪ ಬಿನ್‌ ಮುನಿದುರ್ಗಪ್ಪ, 
ಮುನಿಯಮ್ಮ, ಹನುಮಂತರಾಯಪ್ಪ, 
ಓಬಳ ರೆಡ್ಡಿ ಬಿನ್‌ ಲೇಟ್‌ ತಿಮ್ಮಯ್ಯ, ಸಂಜೀವಪ್ಪ, 
ಹನುಮಂತಯ್ಯ. ಮರಿಯಣ್ಣ, ಓಬಳರೆಡ್ಡಿ. 

295 ನಾರಾಯಣ ರೆಡ್ಡಿ. ನಾರಾಯಣ ರೆಡ್ಡಿ. 86/1 ಖುಷ್ಕಿ ಸ.ನಂ. ಸ.ನಂ. 87. ಸ.ನಂ. 85. ಸ.ನಂ. 87. 3-13 5.24 

82. 0-02 ಖ 

296 ನಾರಾಯಣರೆಡ್ಡಿ ಜನ್‌ ಸೋಮಶೇಖರಯ್ಯ, 86/2 ಖುಷ್ಕಿ ಸ.ನಂ. ಸ.ನಂ. 87. ಸ.ನಂ. 85. ಸ.ನಂ. 87. 3-05 4.95 
ಪಟೇಲ್‌ ಚಿಕ್ಕಹನುಮಂತ, ನಾರಾಯಣ ರೆಡ್ಡಿ. 82. 
ಗುರುಪಾದಯ್ಯ, 
ಶಿವರುದ್ರಯ್ಯ, 
ಸೋಮಶೇಖರಯ್ಯ. 















































































































































೧೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೦೭ ಭಾಗ - ೩ 
4 ಖಾತೆದಾರರ ಹೆಸರು | ಅನುಭವದಾರರ ಹೆಸರು ui ತರಹೆ | ತರಹೆ ಧಾ ಪ ಆತ ತ ಪ್ಪಾ ವ 
297 | ಸರ್ಕಾರಿ ತೋಪು 226 ಹ್‌ ಊರು ಸ.ನಂ. ಸ.ನಂ. 227. ಸ.ನಂ. 84. 2-13 ಹ್‌ 

225; 
298 ಕೋಡಿಹಳ್ಳಿ ಚಿನ್ನಪ್ಪರೆಡ್ಡಿ ಮರಿಯಣ್ಣ, 227/1 ಖುಷ್ಕಿ ಸ.ನಂ. 1. ಸ.ನಂ. ಸ.ನಂ. 220. ಸ.ನಂ. 1-33 3.08 
ಬಿನ್‌ ಮಾಳಿಗಪ್ಪ ಕೋಡಿಹಳ್ಳಿ ಚಿನ್ನಪ್ಪರೆಡ್ಡಿ, 221, 225. 220. 0-02ಐ 
ಅಲಿಯಾಸ್‌ ಜಿ. ದುರ್ಗಾದೇವಿ. 
ಹನುಮಂತಯ್ಯ 
ಜಿ. ದುರ್ಗಾದೇವಿ. 
299 | ಪುಟ್ಟತಾಯಮ್ಮ ಬಿನ್‌ ಪುಟ್ಟತಾಯಮ್ಮ. 227/2 | ಖುಷ್ಕಿ | ಸ.ನಂ. 1. ಸ.ನಂ. ಸ.ನಂ. 220. ಸ.ನಂ. 1-23 2.66 
ಕರಿಯಣ್ಣ ತ 221, 225. 220. 0-02ಐ 
300 ಹಳ್ಳಪ್ಪ ಬಿನ್‌ ರಂಗ. ಹಳ್ಳಪ್ಪ 227/3 ಖುಷ್ಕಿ ಸ.ನಂ. 1. ಸ.ನಂ. ಸ.ನಂ. 220. ಸ.ನಂ. 0-16 0.48 
221, 225. 220. 0-01ಖ 
ಘೋಷ್ವಾರೆ 
ಗ್ರಾಮ: ಶ್ರೀರಾಮನಹಳ್ಳಿ ಗ್ರಾಮ: ಅದ್ದೆವಿಶ್ವನಾಥಪುರ ಒಟ್ಟು 
ಸ್ಮೀರ್ಣ ವಿಸ್ತೀರ್ಣ ವಿಸ್ತೀರ್ಣ 
ಎಕರೆ - ಗುಂಟೆ. ಎಕರೆ - ಗುಂಟೆ. ಎಕರೆ - ಗುಂಟೆ. 
ಖುಷ್ಕಿ 250 - 03 120 - 30 370 - 33 
ತರಿ — 28 - 38 28 - 38 
ಖರಾಬು 14 - 25 02 - 30 17 - 15 
ಸರ್ಕಾರಿ 13 - 23 03 - 33 17 - 16 
ಖರಾಬು 
ಒಟ್ಟು 278 - 11 156 - 11 434 - 22 
ಗೃಹ ಆಯುಕ್ತರು 
ಪಿ.ಡಿ. 33 ಕರ್ನಾಟಕ ಗೃಹ ಮಂಡಳಿ 


ಕಾವೇರಿ ಭವನ, ಬೆಂಗಳೂರು - 560009. 








